


ಸಂಪುಟ ೫ | ನವೆಂಬರ್‌ ೧೯೪೬ | ಸಂಚಿಕೆ ೮ 


ರಾವಾ 


| ಶುಹಕಿಡಿಗಳು 


= 





"“ಚಿರಮಭಿವರ್ಧತಾಂ ಯದು ಸಂತಾನ ಶ್ರೀಃ?” 
— ಕನ್ನಡಮ್ಮನ ಮುದ್ದುಮನೆತನ ನಂದಗೋಕುಲವಾಗಲಿ-- 
ಹ x x. 
ಸರ್ವಭಕ್ಷಕನೊಬ್ಬನು ಪ್ರದರ್ಶನ ಒಂದರಲ್ಲಿ ಕಲ್ಕು, ಮಣ್ಣು, ಮೊಳ್ಳೆ 
ಮೊದಲಾದುವುಗಳನ್ನು ತಿಂದನಂತೆ. 
--ಅವನನ್ನು ಆಹಾರ ಸಚಿವನನ್ನಾಗಿ ಮಾಡುತ್ತಾರೆಂಬುದು ಶುದ್ಧ 
ಸುಳ್ಳ ಂತೆ. 
1ೇ ಜಿ ತೆ 
ರಿಬ್ಬನ್‌ಟ್ರಾಫ್‌ನನ್ನು ಗಲ್ಲಿಗೆ ಹಾಕಿದರು ಎಂಬ ಸುದ್ದಿಯನ್ನು ಕೇಳಿದಾಗ 
ಚರ್ಚಿಲ್ಲನು ತನ್ನ ಕುತ್ತಿಗೆ ಸವರಿಕೊಂಡನಂತೆ. 
1 ಕೇ x 
ಹಿಂದೂ ಮುಸಲ್ಮಾನ್‌ ಜಗಳದಲ್ಲಿ--ಹಿಂದುಳಿದವನೇ ಎರಡು ಜಾಗ ಗಿಟ್ಟಿಸಿ 
ನೊಂಡನಂತೆ. 


x p 8 x 


೧ 


ಅಮೇರಿಕಾದ ಮುಂದಿನ ಚುನಾವಣೆಯಲ್ಲಿ. ಯೆಹೂದ್ಯರ ಬೆಂಬಲ 
ದೊರೆಕಿಸಿಕೊಳ್ಳುವುದಕ್ಕೂ... 
ಪ್ಯಾಲಸ್ಟೈನಿನಲ್ಲಿ ನೂರು ಸಾವಿರ ಯೆಹೂದ್ಯರಿಗೆ ನೆಲೆಸಲು ಸೌಕರ್ಯ 
ವಾಗಬೇಕೆಂದು ಟ್ರೂಮನೃನು ಹೇಳುವುದಕ್ಕೂ ಏನೂ ಸಂಬಂಧವಿಲ್ಲವಂತೆ. 
೫ [3 ಪ 


ಗಡಿನಾಡಿಗೆ ಪಂಡಿತ ನೆಹ್ರೊರನರು ಹೋದಾಗ ಅಲ್ಲಿ ಅವರ ವಿಮಾನಕ್ಕೆ 
ಗುಂಡಿನೇಟು ಬಿದ್ದಿತೆಂಬ ಸುದ್ದಿ ಬಂದಾಗ... 


—ಮಸೀದಿಗಳಲ್ಲೆ ಲ್ಲಾ ನೆಹ್ರೂ ಸುರಕ್ಷಿತವಾಗಿ ಬರಲಿ, ಎಂದು ಪ್ರಾರ್ಥನೆ 
ಗಳಾದುನಂತೆ-- ತಮ್ಮ ಭಾವೀ ಹಿತರಕ್ಷಣೆಗಾಗಿ ಅಲ್ಲವೇ ಪ್ರಾರ್ಥನೆ! 


kd kd ೫ 
ಮಲಯಾಳದಲ್ಲಿ ಸ್ರೀ ಸ್ವಾತಂತ್ರ ಎಷ್ಟರಮಟ್ಟಿಗೆ ಅನ್ನುತ್ತೀರಿ 
—ಅಲ್ಲಿ ಒಂದು ಮುತ್ತನ್ನೂ ಕೂಡ--ಗಂಡಸಿನೊಡನೆ ಸಮ ಹಂಚಿಕೊಳ್ಳು 
ತ್ತಾರಂತೆ. 


x x x 


ಸಾಹಿತ್ಯ ಪರಿಷತ್ತಿನಲ್ಲಿ ದೀಪಾವಳಿ ಉತ್ಸವ ಸಲುವಾಗಿ ಬಾಯಿಚಟಾಕಿ 
ಹಾರಿಸುತ್ತಾರಂತೆ-- 


ದ 


— ಪಾಷ! ಸಾಹಿತಿಗಳು ಇನ್ಫೇನುತಾನೇ ಮಾಡಿಯಾರು? 
1 1 ೫ 
ಅಣುಚ್ಛೇದನ ಶಕ್ತಿಯು ಸೌದೆಗೆ ಬದಲಾಗಿ ಉಪಯೋಗಿಸಬಹುದು 
ಫೆ 
— ನಿನು ಪ್ರಯೋಜನ-ಎರೆಡೂ ಸಿಗುವುದಿಲ್ಲವಲ್ಲಾ ! 


ನು 


೫ 


ಟಿ 


x io) ೫. 
ನಿಮ್ಮ ಸ್ನೇಹಿತರ ಮೇಜಿನ ಮೇಲಿರುವ ಪುಸ್ತುಕೆಗಳನ್ನು ನೋಡಿದರಿ-- 
ಅವಕೆಂತಹೆವರು ಎಂದು ತಿಳಿಯುತ್ತದೆ... (ಪತ್ರಿಕೆ) 
—ಆ ಪುಸ್ತುಕಗಳು ನಿಮ್ಮದೇ ಆಗಿದ್ದರೆ ಬೇಗನೇ ತಿಳಿಯುತ್ತದೆ... 
x x x 


mms 9)ಧ -ಆಾಾಪಾಬಾಾತಣಾ 


{9 


ಳು | 


[_ ಉರಿಗಾಳು 











ತಮಿಳು ನಟಿನಟಯರು ತೆಲುಗು ಚಿತ್ರರಂಗಕ್ಕೆ ತುಗ್ಗಿದಾರೆ (ಸುದ್ದಿ)... 
ಹಾಗಾದರೆ, ಇನ್ನು ಕನ್ನಡ ಚಿತ್ರಗಳು ಜನಪ್ರಿಯವಾಗುತ್ತವೆ. 


೫. [3 ಸ 
“ ಬಡವರ ಪ್ರಾರ್ಥನೆ ನೇರವಾಗಿ ದೇವರನ್ನು ಮುಟ್ಟುತ್ತದೆ'' (ಮಂತ್ರಿಗಳ 
ಭಾಷಣ)............ ಆದರೆ, ದೇವರು ಕೊಡುವ ಉತ್ತರ ಮಾತ್ರ ನೇರವಾಗಿ 


ಬಡವರ ಕೈ ಸೇರುವುದಿಲ್ಲ. 
೫. x 2೫ 


ವಿಮಾನ ಪ್ರಯಾಣದ ಛಾರ್ಜು ಇಷ್ಟರಲ್ಲೇ ಇಂಡಿಯಾದಲ್ಲಿ ಮೈಲಿಗೆ 
ಮೂರಾಣೆ ಆಗಬಹುದು? (ಅಧಿಕಾರಿಗಳೊಬ್ಬರ ಭಾಷಣ) .... ಹಾಗಾದರೆ, 
ಆವಾಗ, ಒಂದು ಮೈಲಿ ದೂರ ಪ್ರಯಾಣ ಮಾಡಬೇಕು. 


1 ® ತೇ 


ತಿರುವತಿಯಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾ ಸನೆಯಾದಕ್ಕೆ ವಿದ್ಯಾರ್ಥಿಗಳು 
ಪಾಸಾಗುವುದೇ ಅಸಂಭವ ಎಂಬ ಭೀತಿ ಆಗಲೇ ತಲೆದೋರಿದೆ. 


* ಕೇ 1 


ರೋಸನ್‌ಬರ್ಗ್‌, ರಿಬ್ಬನ್‌ ಟ್ರಾಪ್‌ ಮುಂತಾದ ಜರ್ಮನ್‌ ಅಧಿಕಾರಿಗ 
ಳನ್ನು ಗಲ್ಲಿಗೇರಿಸಿದ್ದರಿಂದ್ರ ಪ್ರಮುಖ ರಾಷ್ಟ್ರಗಳ ಉನ್ನತಾಧಿಕಾರಿಗಳು 
ಮುಂದಿನ ಯುದ್ಧವನ್ನು ತಾವು ಗೆದ್ದೇಬಿಡಬೇಕೆಂದು ತೀರ್ಮಾನಿಸಿರುವರಂತೆ. 


ಶೆ 9% * 


ಡಿಲ್ಲಿಯ ಭಂಗಿ ಕಾಲೊನಿಗೂ, ಬರೋಡಾ ಹೌಸಿಗೂ ನಡುನೆ ಇರುವ 
ರಸ್ತೆಗೆ ಭೋಪಾಲ್‌ ನವಾಬ್‌ ರೋಡ್‌ ಎಂದು ಹೆಸರಿಡಲು ಸೊಚನೆ ಬಂದಿದೆ 
ಯಂತೆ. 


ಬ್ರಿಟಿಷ್‌ ಇಂಡಿಯಾದಲ್ಲಿ ದಿವಾನ್‌- ಬಹದ್ದೂರ್‌, ರಾವ್‌ ಬಹದ್ದೂರ್‌, 
ಖಾನ್‌ ಸಾಹೇಬ್‌ ಮುಂತಾದೆ ಎ್ಲ್ಲ ಬಿರುದುಗಳನ್ನೂ ಇನ್ನುಮೇಲೆ ಹೆಂಚುವು 
ದಿಲ್ಲವೆಂದು ನಿರ್ಧರಿಸಿರುವುದಕ್ಕೆ "ಕಾಗದದ ಅಭಾನ ಕಾರಣವಲ್ಲವಂತೆ. 


ಷ್ಟ ತ ಈ 
ನಿಮ್ಮ ಸಕ್ಷದವರಿಗೆ ಸದಾ ಬಾಗಿಲು ತೆಕೆದೇ ಇರುತ್ತದೆ” (ಭಾಷಣ)... 
ಆದ ರಿಂದಲೇ, ವಾಕ್‌ಔಟ್‌ ಮಾಡುತ್ತಾರೆ 


ಕೆ ” 


ಜನರಲ್‌ ಸಿ ಲ್‌ನೆರ್‌ರವರು, ಸತ್ತಮೇಲೂ ಸ್ಟಿಲ್‌ ವೆಲ್‌ ಅನ್ನಿಸಿಕೊಳ್ಳು 
ತ್ತಾ ರಿಯೇ, ಎಂದು ನಮ್ಮನ್ನೊಬ್ಬರು ಕೇಳಿದಾರೆ. 
೪ ಘ [2 
ಆಹಾರ ನರಿಸ್ತಿತಿ ಉಕ್ಕಡಾವಸ್ಥೆಯನ್ನು ದಾಟಿಡಿ (ಪತ್ರಿಕೆ) ಹಾಗಾದರೆ 
ಇನ್ನು ಭಯವಿಲ್ಲ. 


೫ 9 ಜಿ 


“ ಈರೀತಿ ಹತ್ತಿ ಗಿರಣಿಗಳನ್ನೆಲ್ಲ ಮುಚ್ಚಿಸಿ, ಮನೆಗೆ ಒಂದಾಳು ವರ್ಷವೆಲ್ಲ 
ನೂಲುತ್ತಾ ಕೂತರೆ, ಪ್ರತಿ ಒಬ್ಬನಿಗೂ ಮೂರುಮೂರೆಳೆ ದಾರ ಸಿಗುತ್ತದೆ !'' 
( ಪತ್ರಿಕೆ)...ಶೇಕಡ 96 ಜನಕ್ಕೆ ಈ ಸುದ್ದಿಯಿಂದ ಸಂತೋಷವಾಗಲಾರದು. 


೫ * kd 


«« ಚಲಚ್ಚಿತ್ರ ನಟಿಯರು ಅನೇಕರು ಹತ್ತಾರು ನಾಯಿಗಳನ್ನಿಟ್ಟುಕೊಂಡಿ 
ರುತ್ತಾರೆ.'' (ಮಾಸಿಕೆ)....ಅತೀ ಬೊಗಳುವಾಗ್ಯ ಬಾಯಿಗೆ ಒಂದೊಂದು ಕಡುಬು 
ಹಾಕುತ್ತಾಕೆ, ಅಂತ ಕಾಣುತ್ತೆ. 


ಹ ೫. ೫ 


« ಬಂಗಾಳಾ ಗವರ್ನರು ವಿಮಾನದಲ್ಲಿ ಸಂಚರಿಸಿ ಪರಿಸ್ಥಿತಿಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ ಪಾರ್ಲಿಮೆಂಟಿಗೆ ವರದಿಯೊಸ್ಸಿಸಿದ್ದಾರೆ ಕ 
—ಅಂತೆರಿಕ್ಷದೆಲ್ಲಿ ಎಲ್ಲವೂ ಶಾಂತವಾಗಿದೆಯಂತೆ. 


3೫ * 4 


 ಅಂಸಾಮಂದಸಖಹಾಯಹಾಣಸ () 





ಯ್ಯ್ಯೋ|111113111 | 11111111111) 1/41!1111111/| 11111111111 1 11111111111 EN 7 11111111111] |ೊ11111!'!111) || 111!!1!!!11| , 


ಚಂದೀ ಚುನಾವಣೆಗೆ ನಿಂತಿದ್ದು 


11111//3114(11311111/|11111!''1111/) 1111113 TT TTT TTL 


oe 


$< 


ಕೆ ಬ ಜಾ 





ನಾವು ಸಿದ್ಧ ಪಟ್ಟಣಕ್ಕೆ ಸೇರಿದಾಗ ಆ ಊರಲ್ಲೆಲ್ಲಾ ಗುಲ್ಲೋ ಗುಲ್ಲು. 
ನಮ್ಮ ರಾಜ ವರ್ಣಿಸಿದ ಹಾಗೆ, ಅವನ ಮಗ ಏನಾದರೂ ತನ್ನ ಕ್ಯಾಟಿರ್‌ಬಿಲ್‌ 
ತಕೊಂಡು ಯಾವ ಮೂಲೆಯಿಂದಲಾದರೂ ಒಂದು ಸಣ್ಣ ಕೆಲ್ಲು ಬೀರಿದ್ದಾ ಅಂದರೆ 
ಅದು ಯಾರ ತಲೆಯಾದರೂ ಒಡೆಯಲೇ ಬೇಕು ಅಷ್ಟು ಜನಸಂದಣಿ. ಅವತ್ತು 
ಸಿದ್ಧ ಸಟ್ಟಣದ ಮನೆಯೆಲ್ಲಾ ಖಾಲಿ. ಎಲ್ಲರೂ ಕೇರಾಫ್‌ ಪ್ಫಾಟ್‌ ಫಾರಂ. 

ಅಲ್ಲಿ ಪ್ರ. ಪ್ರ. ಸಚಿ ಚುನಾವಣೆ. ಎಲ್ಲೆಲ್ಲಿ ನೋಡಿದರೂ ತರಹಾವರಿ 
ಬಾವುಟಗಳು. ಗಾಂಧೀಜೀ, ನೇತಾಜೀ, ನೆಹರೂ ಇವರುಗಳ ಪಠೆಗಳ ಮೆರೆ 
ವಣಿಗೆ, ಪರಾಕುಗಳುಲೆಬ್ಬವೇ ಇಲ್ಲ. ನಾನೂ ಮೊದಲು ಗಾಂಧೀಜೀ, 
ನೇತಾಜೀ, ಮತ್ತು ನೆಹರು ಇವರುಗಳು ಪ್ರ. ಪ್ರ. ಸಚಿ ಚುನಾವಣೆಗೆ ನಿಂತಿ 
ದ್ದಾರೆ ಅಂದುಕೊಂಡಿದ್ದೆ. ವಿಚಾರಿಸಿದ್ದಲ್ಲಿ ನನ್ನ ತಪ್ಪು ತಿಳಿಯಿತು. 

ಆ ಊರಲ್ಲಿ ಐದು ಪಕ್ಷಗಳು. (ಆಮೇಲೆ ನಿಚಾರಿಸಿದ್ದಲ್ಲಿ ಇದು ನಿಜ 
ವೆಂದು ಗೊತ್ತಾಯಿತು. ಆ ಊರಲ್ಲಿ ಐದು ಗರಡಿ ಮನೆಗಳಿವೆ). ಒಂದೊಂದು 
ಪಕ್ಷದವರೂ ತಮ್ಮ ಮತವನ್ನು ಹೊಗಳುತ್ತಾ, ತಮ್ಮ ಮುಖಂಡರನ್ನು ಮೇಲೇ 
ರಿಸ್ಕಿ ಚುನಾಯಿಸುವುದಕ್ಕೆ ಜನರನ್ನು ಲೇವಡಿ ಎಬ್ಬಿಸುತ್ತಿದ್ದರು. ಅಷ್ಟರಲ್ಲೇ 
ನಮ್ಮ ಚಂದೀ ಮಾಯವಾಗಿದ್ದ. ಅದುವರಿನಿಗೂ ನಮ್ಮ ಜೊತೆಯಲ್ಲೇ ಇದ್ದ. 
ಆದರೆ ಕಾಲು ಫೆಂಟಿ ಮೇಲಾಗಿ ಅವನ ಸದ್ದೇ ನನಗೆ ಕೇಳಲಿಲ್ಲ. ಅನುಮಾನ 
ದಿಂದ ಸುತ್ತಲೂ ನೋಡಿದರೆ ಪರಾರಿ. ಅಷ್ಟರಲ್ಲಿ ಆ ಗಾಂಧೀಜೀ, ನೇತಾಜೀ, 
ನೆಹರೂರವರ ಮೆರವಣಿಗೆ ನಾವು ನಿಂತಿದ್ದೆಡೆಗೆ ಬಂತು. ರಾಜ ತಕ್ಷಣ ನನ್ನ 
ತೋಳನ್ನು ಬಿಗಿಹಿಡಿದು... ನನಗೂ ದಿಗ್ಬ್ರಮೆಯಾಯ್ತು. ನಮ್ಮ ಚಂದೀ 
ಒಂದು ಬಿಳೀ ನಿಲುವಂಗಿ, ಬಿಳೀಟೋಪಿ, ಹಣೆಗೆ ಕುಂಕುಮ ತೊಟ್ಟು, ಬಹಳ 
ಸಾಧುವಾಗಿ ಅದೇ ಮೆರವಣಿಗೆಯಲ್ಲೇ ಇದ್ದಾನೆ. ಅದೂ, ಸ್ವಲ್ಪ ಬಿಸಿಲೇ 
ರಿದ್ದರಿಂದ ಆ ಮೂವರ ಪಠಗಳ ನೆರಳಿನಲ್ಲೇ ಬರುತ್ತಿದ್ದಾನೆ. ನನಗೆ 
ದಿಗ್ಭ್ರ್ರಮೆಯಾದರೂ ಅವನ ಅವತಾರಗಳೆಲ್ಲಾ ತಿಳಿದಿದ್ದರಿಂದ ಸುಮ್ಮನಾದೆ. 
ಅವನೇ ಮುಂದೆ ಬಂದು ನನ್ನ ಕಿವಿಯಲ್ಲಿ: ಸಮಾಚಾರ ಹೇಳಿದ. ಆ ಊರಲ್ಲಿ 
ಚಂದಿಯ ಸೋದರತ್ತೆ ಭಾವಮೈದುನನ ಮಗ ಚಂದ್ರಶೇಖರ ಗಾಂಧೀಜೀ ಬಕೆಟ್‌ 
ಮೇಲೆ ಚುನಾವಣೆಗೆ ನಿಂತಿದ್ದನಂತೆ. ಚಂದೀ ಆತನಿಗೆ ಹೇಗೋ ಸಮರುಭಾ 
ಯಿಸಿ, ಇಬ್ಬರ ಹೆಸರೂ ಒಂದೇ ಆದ್ದರಿಂದ ತಾನೇ ನಿಲ್ಲುವುದಾಗಿಯೂ, ತನ್ನ 
ಮಾತಿನ ಚಾತುರ್ಯದಿಂದ ಜನಗಳನ್ನೆಲ್ಲಾ ಡಂಗುಮಾಡಿ, ಚುನಾಯಿಸಿ 


೫ ವಿ 


ಕೊಂಡು ಆ ಸ್ಥಾನವನ್ನು ಆತನಿಗೆ ಬಿಡುವುದಾಗಿಯೂ ಕೌಲುಮಾಡಿಕೊಂಡ. 
ಇದಾದಮೇಲೇ ನಾವು ಕಂಡ ದೇಶೋದ್ಧಾರಕಾವತಾರ. 

ಚಂದೀ ಮತ್ತೆ ಆ ಗುಂಪಿನಲ್ಲಿ ಅದೃಶ್ಯನಾದ. ಮೆರವಣಿಗೆ ಒಂದು ಮೈದಾ 
ನಕ್ಕೆ ಸೇರಿತ್ತು ಬಾವುಟವೇರಿಸಿದ್ದಾಯಿತು. ಚಂದೀ ಗಾದಿಯನ್ನು ಹೆತ್ತ 
ತನ್ನ ಮುಂದೆ ಗಾಂಧೀಜೀಯವರನ್ನೂ, ಬಲಗಡೆ ನೆಹೆರೂರವಕನ್ನೂ ಎಡಗಡೆ 
ನೇತಾಜೀಯವರನ್ನೂ ನಿಲ್ಲಿಸಿ ತನ್ನ ಭಾಷಣ ಸುರುಮಾಡಿದ. 

« ಮಹೆನೀಯರೇ ಮತ್ತು ಮಹಿಳೆಯರೇ, ಇಂದು ಸಿದ್ಧ ಪಟ್ಟಣದ 
ಸುದಿವಸ, ಇಗೋ ಈ ಮೂವರು ಮಹಾತ್ಮರುಗಳು ನಿಮಗೆಲ್ಲಾ ತಿಳಿದನರೇ 
ಆಗಿದ್ದಾರೆ, ಇವರು ನಮ್ಮ ದೇಶಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಸಡುತ್ತಿದ್ದಾಕಿ 

ನ್ನು ವುದು ನಿಮಗೆ ಗೊತ್ತೇ? (ನಿನಗೆ ಸುತಿ ತ್ರೀನ್ರಿ?- - ಒಬ್ಬರ ಕೂಗು) 
ಹ ಪಕ್ಷದವರು ಸದಾ ನಿಮ್ಮ ಸುಖ, ಅನುಕೂಲ ಇವುಗಳೆಲ್ಲ ನಿರತರಾಗಿ 
ದ್ದಾರೆ. (ಅಯ್ಯಾ ನೀನೇನಾದರೂ ಒಂದು ದಿನ ಉಪನಾಸವಿದ್ದೀಯೇನಯ್ಯ? 
- - ಮತ್ತೊಬ್ಬರ ಕೂಗು) - - ಎಲ್ಲಿ ಎಲ್ಲರೂ ಹೇಳಿ - ಮಹಾತ್ಮಾ ಗಾಂಧೀಕಿ 

(ಕರತಾಡನ, ಕೂಗು, ಧಾಂಧೊಂ)..... .... 

ಧೂಳೆಲ್ಲಾ ಸ್ವಲ್ಪ ಇಳಿದಮೇಲೆ ನಾವು ನೋಡುವಾಗ್ಯೆ ಗಾದಿಯಮೇಲೆ 
ಚಂದೀ ಇರಲಿಲ್ಲ. ಯಾರೋ ಒಬ್ಬ ಮುದುಕ ಭಾಷಣಮಾಡುತ್ತಿದ್ದ. 

ಗಲ ನನಗೇನೂ ನಿಮ್ಮ ಓಟು ಬೇಡ. ನಾನೂ ಈಗ ಇಪ್ಪತ್ತೈದು 
ವರ್ಷದಿಂದ ಈ ಚುನಾವಣೆಗಳನ್ನು ಚೆನ್ನಾಗಿ ಬಲ್ಲೆ. ಪ್ರತಿಸಾರಿ ಚುನಾವಣೆ 
ಬಂದಾಗಲೆಲ್ಲಾ ನಷುಗೆ ಹೊಸ ಹೊಸ ಆಸೆ ತೋರಿಸಿ, ದೊಡ್ಡ ದೊಡ್ಡ ಮಹಾ 
ತ್ಮರುಗಳ ಹೆಸರು ಕೂಡ ಹೇಳೋಕೆ ತಿಳಿಯದವರು ನಮ ನ್ನ್ನ ಪುಸಲಾಯಿಸಿ 
ಓಟು pa ಓಟಿನ ದಿನನೇ ಅವರ ದರ್ಶನ. ಆಸೇಲೆ ಅವರಿಲ್ಲೊ € 
ನಮ್ಮ ಸೌಕರ್ಯವೆಲ್ಲೋ. ನಿಮಗೂ ಗೊತ್ತಿರಬಹುದು, ಈ ಊರಿನ 
Mi ಕ.ಕರೆಯ್ಯ ರಾಮಯ್ಯ, ತೆಂಗಿನ ತೋಪ್‌ ಕೆಂಚಪ್ಪ, ಹೇಮರೆಡ್ಡಿ, 
ಮುಂತಾದೋರೆಲ್ಲಾ ಹಿಂದೆ ಚುನಾಯಿಸಿಕೊಂಡು, ತಮ್ಮ ತಮ್ಮ ಮನೆಬಾಗಿಲು 
ಗಳನ್ನೆಲ್ಲಾ ಭದ್ರಸಡಿಸಿಕೊಂಡು, ಈ ಊರಿನಲ್ಲಿ ಒಂದು ಚರಂಡಿ ಕೂಡ ಕಟ್ಟ 
ಸದೇ ಹೋಗಿದ್ದು. ನೀವು ಮಾತಿಗೆ ಬೆರಗಾಗಬೇಡಿ. ಇಲ್ಲಿ ಪಠಗಳಲ್ಲಿರೋ 
ಮಹಾತ್ಮರಿಗಲ್ಲಾ ನೀನು ಓಟುಕೊಡೋದು, ಅವರ ನೆರಳಿನಲ್ಲಿ ತಂಪಾಗಿ ಇರತಾ 
ರಲ್ಲಾ ಅನರಿಗೆ. ಸರಿಯಾಗಿ ಯೋಚಿಸಿ ...... ಸ 

ಯಾರೋ ನನ್ನ ಕ್ಸ ಹಿಡಿದಹಾಗಾಯಿತು. ಚಂದೀ ಯಥಾಪ್ರಕಾರ ತನ್ನ 
ಕಾಕೀಷರ್ಟು ನಿಕ್ಕರ್‌ ಧರಿಸಿ * ಲ್ರೋ, ಗುಗ್ಗುಗಳ್ರಾ, ಆ ಮುದುಕನ್ನೇನ್ರೋ 


ಕೇಳ್ಲಿದಿ ೇೀರಾ 9 ?' ಅಂದು ಹಿಡಿದೆಳೆದ. 
ವ್‌ 
ಕೇಫ. 


ಬಿ ವರರ ಪರಷರಕ ಇರದ ಣದ ವಷರದ ಐಡವಜಬ್ಬ 
ಅಮ್ಮನವರ ಜಂಬ ಕ 
ಣಾ 


USE ದರದರ ಧರ SESE ಪಾರ ರಾ ವಾಣಡಣಣಾ 





ರುದ್ರಾಕ್ಷಿಅಮ್ಮ ನಮ್ಮೂರ ಶಾಲಾ ಇನ್‌ಸ್ಲೆಕ್ಟ್ರರ್‌ರವರ ಪತ್ನಿ, ತುಂಬಾ 
ನಾಗರೀಕರು. ವೇಷ ಭೂಷಣಗಳೆಲ್ಲಾ ಅಪ್‌-ಟು-ಡೇರ್ಟ. ವಯಸ್ಸು ಸಾಧಾರಣ 
ನಲ್ವತ್ತೈದರ ಹತ್ತಿರ: ಆದರೂ ಎಲ್ಲಾದರೂ ಹೊರಡುವ ವೇಳೆ ಕೈಯಲ್ಲಿ ಜಂಬದ 
ಚೀಲ, ಹೈ ಹೀಲ್ಡ್‌ ಸೂ ಫೇನ್‌ಸಿ ಕೊಡೆ ತಪ್ಪುತ್ತಿದ್ದಿಲ್ಲ. ಟಾಯ್‌ಲೆಬ್ಸ್‌ 
ಒಂದು ಉಪಯೋಗಿಸುತ್ತಾರೆ, ಒಂದಿಲ್ಲ ಎನ್ನುವಂತಿಲ್ಲ. ತುಟಗೆ ಲಿಪ್‌ಸ್ಟಿಕ್‌ 
ತನ್ಸಿಸುತ್ತಿದ್ದಿಲ್ಲ. ಗಾತ್ರ, ಗುಜ್ಜಾನೆ, ಗೋಷ್ಟಿಯೆಲ್ಲ ಹೈ ಸರ್ಕ್‌ಲ್ದೆ ಕ್ಲಬ್ಬಿಗೆ 
ಹೋಗುವುದು ಬರುವುದು, ಅವರಿವರ ಕಾರಲ್ಲಿ ಸವಾರಿ ಹೊಡೆಯುವುದು 
ಯಾರಂತೆ.... ? ಇನ್‌ಸ್ಟೆಕ್ಟರವರ ಮಡದಿಯಂತೆ ! 


ಉಪಾಧ್ಯಾಯಿನಿಯರೆಂದರೆ ಅವರಿಗೆ ಅಷ್ಟೊಂದು ಒಗ್ಗದು. ಅದರಲ್ಲೂ 
ನಮ್ಮಂಧ ಬಡ ಮಿಸ್ಟೈಸ್‌ಗಳು ನಾಗರಿಕತೆಯನ್ನೆ ಅರಿಯದ, ಸೊಸೈಟಿಗೆ ಯೋಗ್ಯ 
ರಲ್ಲದ ಮೊರೆಡು ಜಂತುಗಳೆಂಜೀ ಅವರ ಭಾವನೆ. ನರಿಚಿತರಾದರೂ ಕಂಡೂ 
ಕಾಣದಂತೆ ಮುಖ ತಿರುಗಿಸಿ ತನ್ನ ಅಂತಸ್ತಿನ ಠೀನಿ ಪ್ರದರ್ಶಿಸುವ ಸ್ವಭಾನ 
ದವರು ಗಂಡನಿಗೆ ಬರುತ್ತಿದ್ದ ತಿಂಗಳ ಸಂಬಳಕ್ಟೂ ಈಕೆಯ ಶೃಂಗಾರದ 
ವೆಚ್ಚಕ್ಕೂ ಹೊಂದಿಕೆ ಇರಬಹುಜಿ ಎಂದು ಹೆಲವರ ಸಂದೇಹ. ಏಕೆ? ದೊಡ್ಡವ 
ರಲ್ಲವೆ ? ಅವರ ವ್ಯವಹಾರಗಳೆಲ್ಲಾ ಮುಕ್ಕಾಲು ಮೂರುಪಾಲು ಕ್ರೆಡಿಟ್‌ ಮೇಲೆ 
ನಡೆದರೂ ಸೊಸೈಟಿಯಲ್ಲಿ ಗಣ್ಯರಲ್ಲನೆ? 


ಶನಿವಾರ ನಮಗೆ ಅರ್ಥಹೊತ್ತು ಶಾಲೆ... ಸಾಯಂಕಾಲ ಜಲಜನ್ಮು, 
ಅಂಬುಜಮ್ಮ, ನೀರಜಮ್ಮ , ನಾನು ಎಲ್ಲರೂ ಸೇರಿ ಗಾಳಿವಿಹಾರಕ್ಕೆ ಹೊರಡು 
ವುದು ಗಾಂಧಿ ಮೈದಾನಕ್ಕೆ ಎಂದು ಹಿಂದಿನ ದಿನವೇ ನಿರ್ಧರಿಸಿದ್ದೆವು. ಹಾಗೆ 
ಹೊರಟವರು “ ಸ್ವರಾಜ್ಯ ಕೆಫೆ” ಕಂಡಾಗ " ಹೌದು, ಯಾವುದಕ್ಕು ಕಾಫಿ 
ಕುಡಿಯದೆ ಹೇಗೆ ಮುಂದೆ ಸಾಗೋದು '' ಅಂಬುಜಮ್ಮ ಸೂಚಿಸಿದರು. * ಅದ 
ಕ್ಟೇನಂತೆ, ನಡೀರಿ'' ಎಂದೇ ಬಿಟ್ಟರು ಜಲಜಮ್ಮ - ಬೇರೆ ಮಾತೇನು? ಒಳ 
ನಡೆದೆವು. ಖಾದಿ ಬಟ್ಟಿ ಧರಿಸಿ ಗಾಂಧಿ ಟೋಪಿ ಮಡಗಿಕೊಂಡ ಕುಳ್ಳ ಮಾಣಿ 
ಬಂದು ತಿಂಡಿ ವಿಶೇಷಗಳ ಹೆಸರುಗಳನ್ನು ಒಂದೇ ಉಸುರಿನಲ್ಲಿ ಪರನ ಮಾಡಿ 
ಸೊಂಟಕ್ಕೆ ಕ್ಸ ಹಿಡಿದು ನಿಂತ. " ಬಾಪೂಜಿ ಹಲ್ಲ, ನೇತಾಜಿ ಕಜೂರ್‌ 
ರಾಜಾಜಿ ಸಾಂಬಾರ್‌, ಹಿಂದೂ ಮುಸ್ಲಿಂ ಮಿಕ್‌ಸ್ಟರ್‌, ಇತ್ಯಾದಿ ಇತ್ಯಾದಿ 
ನಾವು ಡಂಗು ಬಡಿದು ಒಬ್ಬರ ಮುಖ ಇನ್ನೊ ಬ್ಬರು ನೋಡುತ್ತಿರುವಾಗ 


ಪಿ 


ವಡೆ ಸಾಂಬಾರ್‌ ಎಂದು ನಾನು ಬಾಯಿ ಎತ್ತಿದೆ. ಅಂಬುಜಮ್ಮನವರಿಗೆ 

ರೇಗಿತು.  ಏನ್ಪಿ ಇದು, ಹೋದಲ್ಲಿ ಬಂದಲ್ಲಿ ಸಾಂಬಾರ್‌ ಎಂದು ಪ್ರಾಣ 
ಬಿಡುತ್ತೀರಿ ”--ಎಂದು ಗೇಲಿ ಮಾಡುವಷ್ಟರಲ್ಲಿ ಕಾರೊಂದು ಬುರ್ರೆನೆ ಬಂದು 
ನಿಂತ ಸದ್ದಾಯಿತು. ಅರೆ ನಿಮಿಷದಲ್ಲಿ ಲಟಕ್‌ ಕುಟಿಕ್‌ ಶಬ್ದಮಾಡುತ್ತ 
ಕಿಲಕಿಲನೆ ನಗುತ್ತಾ ನಾಲ್ಕುಮಂದಿ ಮಹಿಳೆಯರು ಒಳ ಬಂದರು. ನಾವು 
ಕುಳಿತಿದ್ದ ಎದುರು ಮೇಜಿಯಲ್ಲಿ ಮಂಡಿಸಿದರು. ನೋಡುತ್ತೇವೆ ನಮ್ಮ ಇನ್‌ಸ್ಟೆ 
ಕೃರವರ ವತಿಡದಿ ಅಲ್ಲೂ ಹಾಜರಿ. ನಮ್ಮನ್ನು ಕಂಡೊಡನೆ ಸಿಡುಕುಮೋರೆ 
ಮಾಡಿ ಅವರ ಮಾತು ನಮಗೆ ತಿಳಿಯಬಾರದೆಂದು ಹಿಸುಗುಸ ಸಂಭಾಷಿಸ 
ತೊಡಗಿದರು. ಅವರಲ್ಲೊಬ್ಬಳು ಅಂಗೈಯನ್ಟು ಅಗಲದ ತೂಗುನವಾಲೆ ತೊಟ್ಟ 
ದ್ದಳು. ಯಾರೊ ಸಿನಿಮಾ ನಟ. 


ಕೂಲ್‌ ಡ್ರಿಂಕ್‌ ಮಾತ್ರ ಸಾಕೆಂದು ನಟಿ--"ಇಲ್ಲ ಇಲ್ಲ ಸ್ವಲ್ಪ ಸೊಲಿಡ್‌' 
ಎಂದು ಅಮ್ಮನವರ ಒತ್ತಾಯ. « ಸ್ವೀಟ್‌ ಏನು ಸ್ಪೆಷಲ್‌ ಈದಿನ?' ಅಧಿಕಾರ 
ವಾಣಿಯಿಂದ ಪ್ರಶ್ನಿಸಿದರು ಮಾಣಿಯನ್ನು--ಸರಿ, ಬಾಪೂಜಿ ಹಲ್ವ....ನೇತಾಜಿ 
ಕಜೂರ್‌....ಪಾಕಿಸ್ಥಾನ್‌ ಕ್ರಷ್‌....ಕ್ವಿಕ್‌'' ಅಮ್ಮನವರ ಆರ್ಡರ್‌ ಹೋಯಿತು 


ತಿಂದು ಕುಡಿದು ಮುಗಿಯಿತು, ಬಿಲ್‌ ಬಂತು. ಹಣ ಯಾರು ಕೊಡು 
ವುದು ಅಂತ? ನಟ ಕೊಟ್ಟಾಳೆಂದು ಅಮ್ಮನವರ ಥೈರ್ಯ. ನೀವು ಕೊಡಿ 
ಅನ್ನೋದು ಗೌರವಕ್ಕೆ ಕಡಿಮೆ. ಆರ್ಡರ್‌ ಮಾಡಿದ್ದಾರಂತೆ, ಹಣ ಇರಲೇ 
ಬೇಕೆಂದು ನಟಯ ಧೈರ್ಯ. ಧರ್ಮಸಂಕಟಕ್ಕೆ ಬಿತ್ತಲ್ಲಾ ಎಂದು ತಡಕಾ 
ಡುತ್ತ ಪರ್ಸ್‌ ತೆರೆದು ನೋಡುತ್ತಾರೆ. ನಾಲ್ಕಾಣೆ ಪಾವಲಿ ಕಂಡಿತು ಮಾತ್ರ 
ಅಮ್ಮನವರ ಜಂಬದ ಚೀಲದಲ್ಲಿ. ಮರ್ಯಾದೆ ಹೋಗುವ ಸಂದರ್ಭ ಬಂತಲ್ಲಾ 
ಎಂದು ಅನ್ಮುನವರಿಗೆ ಗಲಿಬಿಲಿಯಾಯಿತು. ನಟಯ ಚೀಲದಲ್ಲಿ--ಎಂಟಾಣೆ 
ವಾವಲಿ ಒಂದಾಣೆ ಚಿಲ್ಲರೆ ಮಿಕ್ಕಿತ್ತು. ಇನ್ನೂರು ಇನ್ನೂರೈವತ್ತು ರೂಪಾಯಿ 
ಜವಳಿ ಕೊಂಡುಕೊಂಡು ಉಳಿದಿದ್ದರಲ್ಲಿ. 


ಅಭಿಮಾನ ಭಂಗವಾಯಿತೆಂದು ಅಮ್ಮನವರು ಹುಬ್ಬು ಗಂಓಕ್ಕಿ ಸೊಟಿ 
ನೋರೆ ಮಾಡಿ ಸುತ್ತಲೂ ನೋಡಿ ಕೊನೆಗೆ ಉಪಾಯವಿಲ್ಲದೆ ಮೆಲ್ಲಗೆ ನಮ್ಮ 
ಮೇಜಿನಬಳಿ ಸರಿದು ತಮ್ಮ ಜಂಬದ ಪರ್ಸನ್ನು ತೆರೆದು, ಅಂಬುಜಮ್ಮನವರ 
ಕಿವಿಯಲ್ಲಿ ಏನೋ ಉಸುರಿದರು. " ಛೆ ಅದರಲ್ಲೆ (ನಂತೆ ' ಎಂದವರೆ ಅಂಬು 
ಜಮ್ಮ, ಅ ಪರ್ಸಿನ ಮೂಲೆಯಲ್ಲೇ ಅಡಗಿ ಕೂತಿದ್ದ ಎರಡು ರೂಪಾಯಿ 
ನೋಟನ್ನು _ ನಿಮ್ಮಲ್ಲಿ ಇಲ್ಲದಾಗ ಕೇಳಿ? ಎಂದು ಅವರ ಕೈಲಿಟ್ಟರು ! ಪಾಷ! 
ವೃಧಾ ಮಾನಭಂಗವಾಯಿತು, ಅಮ್ಮನವರಿಗೆ. 

ಮೂಲ್ಕಿ. 


OTT UT TTT TTL 
ತ 


ಬಿಲ ಬು 


1111111111] rtp ge ggg st, G3 


ಶಿ 


oO 
(ಬಿನ್ನಹಕೆ ಬಾಯಿಲ್ಲವಯ್ಯೆ,--ಎಂಬಂತೆ) 
ತಿನ್ನಲಿಕೆ ಕೂಳಿಲ್ಲವಯ್ಯ 


ಅನಂತ ಅಪರಾಧ ಎಮ್ಮೊಳಗೆ ಇರಲಾಗಿ 1 

ಪಶು ಮೋಹೆ ಮನೆ ಮೋಹ ಮಡದಿ ಮೋಟಿರ ಮೋಹ 
ರಸಿಕ ಭ್ರಾತಲ ಮೋಹ ಲಾಭ ಮೋಹಾ || 

ಖುಷಿ ಮೋಹ ಸೀ ಮೋಹೆ ತಿಂದ ಗರ್ವದ ಮೋಹ 
ಹೆಸಿವಾರಿ, ನಿನ್ನ ಮರೆಕೆನ್ಕೊ ಅಕಟ್ಕ ಕಾಯೋ | 
ಡಿಪ್ಪೊಮದವರ್ಧಮದವಖಳ ವೈಭವದ ಮದ 

ತಪ್ಪು ಲೆಕ್ಕದ ಕೂಪನಿರುವ ಮದವೋ ॥ 

ತನ್ನ ನಿತ್ಯದಾ ಪಡಿ ಖಾತ್ರಿವಶವಾದ ಮದ 

ಇನ್ನು ತನಗೆದುರಿಲ್ಲವೆಂತೆಂಬೊ ಮದದಿಂದ | 

ಇಷ್ಟು ಸಕ್ಕರೆಗೇ ಮತ್ತಿಷ್ಟು ಸೇರಿಸುವಾಸೆ 

ಅಷ್ಟು ದೊರಕಿದರೆ ಅದ ಮಾರುವಾಸೆ ॥ 

ಕಷ್ಟ ಪಡೆದುಂಬಾಸೆ ಕರಿ ಪೇಟೆ ಕಾಂಬಾಸೆ 


ಮೃಷ್ಟ ಭೋಜನದಾಸೆ, ರಾಜೇಂದ್ರ ಮಂತ್ರೀ ॥ 


4 
ಚಿ 


( ಪುಸ್ತಕ ನಿಮರ್ಕ) 


4 ಎತ್ತಿದ ಕೈ ೫ (ಹೆತ್ತು ಏಕಾಂಕ ನಾಟಕಗಳ ಸಂಗ್ರಹೆ) ಬರೆದವರು : ರಂ. ಶ್ರೀ. 


ಮುಗಳಿ, ಮನೋಹರ ಗ್ರಂಥಮಾಲೆಯ ೭೮ನೆಯ ಕುಸುಮ. ]946. ಜಿಲೆ 1.14.0 
ಧಾರನಾಡ. 


" ನನ್ನ ಈ, ಸಂಗ್ರಹವು ಯಾವ ಮಟ್ಟದ್ದೆಂಬುದನ್ನು ಸಹೈದಯರು 
ನೋಡಲಿ, ಹೇಳಲಿ' ಎಂದು ಶ್ರೀ ಮುಗಳಿಯವರು ಮೊದಲ ಮಾತಿನಲ್ಲಿ ಕೇಳಿ 
ಕೊಂಡಿದ್ದಾರೆ. ಹೇಳುತ್ತೇನೆ. ಇದರಲ್ಲಿ ಅಚ್ಚಾಗಿರುವ ಹತ್ತು ಏಕಾಂಕ ನಾಟಕ 

ಳ ಪೈಕಿ ಕೆಲವೆಲ್ಲ ಅರ್ಧವಿರಾಮದಲ್ಲೇ ಮುಕ್ತಾಯವಾಗುತ್ತನೆ. " ಎತ್ತಿದ ಕೈ' 
ಇಳಿಯುವುದೇ ಇಲ್ಲ; ಅಷ್ಟರೊಳಗೆ ತೆರೆ ಬಿದ್ದುಬಿಡುತ್ತದೆ. " ಕೂಡಲಾರದ 
ಕಣ್ಣಿ' ನಲ್ಲಿ ¢ ನನ್ನ ಜೀವಕ್ಕ ಸಾಕಾಗೇದ, ತಾಯಿ' ಎಂದು ನಾಯಕಿ ಹೇಳು 
ತ್ರಿರುವಾಗಲೇ ತೆಕೆ ಬೀಳುತ್ತದೆ. " ಮೋಬಾರ ಮಾರಿಕಾ ದಲ್ಲಿ ನಡುದಾರಿ 
ಯಲ್ಲಿ ಬಡಿದ ಒಂದು ಮೋಟಾರ್‌ ಅನಾಹುತದಿಂದ ಕಂಗೆಟ್ಟ ಕೆಲವು ಪ್ರ ಪ್ರಯಾಣಿ 
ಕರ "ಪಾಡನ್ನು ಬಹಳ ಚಮತ್ಕಾರದಿಂದ `ರಂಗಸ್ಥ ಕೈ ತುರಿದಾಕೆ. "ನಕ್ಕೆ 
"ಎಲ್ಲಾರೂ ಇನ್ನ ಮೋಟರ ಮಾರಿಕಾಂಬಾ ಸನ್ನ ಅಂತ ಕ್ಳೈ ಮುಗದು 
ಗೆಲ್ಲಗಲ್ಲ pda ಹಸ್ತ ನನ ಡಕೋತ ಕೂಡರಿ' ಎಂಬಲ್ಲಿಗೆ ಸಮಾಶ್ರಿ. 
ಇಪ್ಪ ತ್ತು ನಿಮಿಷದ "ಓಲೇ ಚೀಲ' ತಾರಾಡಿ ತೂರಾಡಿ " ಸೋ ಫಾರ್‌ ಸೋ 
ಗುಡ್‌ ' ಎಂದು ಮುಗಿಯುತ್ತದೆ. ಹೆತ್ತು ನಿಮಿಷದ " ಭ್ರಮರದ ಓದಿ 'ನಲ್ಲಿ 
ಒಬ್ಬೊಬ್ಬರು ಟೀಬಲ್ಲಿನ ಮೇಲೆ ತಲೆಯಾನಿಸಿಕೊಂಡು ಮಲಗುತ್ತಾರೆ....ಇವೆಲ್ಲ 
ಶ್ರೀ ಮುಗಳಿಯವರ ಲೇಖನಿಯಿಂದ ಸಿಡಿದ ಮಸಿಯ ಹನಿಗಳು! 


ಉಳಿದೆ ಏಕಾಂಕಗಳಲ್ಲಿ " ವಿದ್ಯಾವತಿ ' ಪರವಾಗಿಲ್ಲ; "ಅತಿಧಿದೇವರು ' 
ಆದರಣೀಯ ; " ಏಿಕೀಕರಣ'ದಲ್ಲಿ ಕೊಂಚ ಅಸಹೆಜತೆಯಿದ್ದರೂ, ಅದು ಮೆಚ್ಚ 
ತಕ್ಕದ್ದು; " ಹಾಡಿನ ಹುಚ್ಚು' ಚೆನ್ನಾಗಿದೆ, ಪಾಲಿನ ಕೊಳ್ಳಿ ' ಕನ್ನಡ 
ಏಕಾಂಕ ನಾಟಿಕಗಳ ಮನ್ನ ಣಿಯಲ್ಲಿ ಬೆಳಗುವಂಧದ್ದು ; ಅತ್ಯುತ್ತಮ ನಾಟಕ.” 


ಶ್ರೀ ಮುಗಳಿಯೆವರ ನಾಟಕಗಳು ರಂಗಪ ಪ್ರದರ್ಶನಕ್ಕೆ ಅನುಕೂಲವಾಗಿವೆ. 
ಅವರ "ಹಾಸ್ಯವು ಬೆಳುದಿಂಗಳೆಂತೆ ಅವರ ಸನಾ ಟೀಕೆಗಳಿಗೆ ತಂಪು 
ನೀಡುತ ವೆ. “ ನಿನ್ನ ಮಾಸ್ತರು ಯಾರು?”...“ ನನ್ನತಲಿ”, " ಈಗ 
ಮೆಕ್ಯಾನಿಕ ಆಗಿ ಕಿಲ್ಲರ ಅಂತ್ಯ ನಾಳೆ ಡ್ರಾಯವರ, ನಾಡದು ಸ್ವಂತ ಮೋಟಿರಿನ 


೧೧. 


ಓನರ! ಮುಂಜ ಮುನಿಸಿಪಾಲಿಟ ಪ್ರೆಸಿಡೆಂಟ ಸೈತ ಆಗಬಹುದು” ; 

“ನೆಟ್ಟಗೆ ಕಲಿಯೋದು ಬಿಟ್ಟು ಉತ್ಪನ್ನದ ಅಂತ ಊಟಮಾಡಿ ಕಾಲ ಚಾಚಿ 

ಕೊಂಡು ಬಾಜೀರಾಯನಂಗ ಕೂತಿರಿ; “ ಮದವಿ ಮಾಡಿ ಮಾಸ್ತ್ನ ಇಟ್ಟಿಂ 

ಗಾತು''; “ಹಿಂಗೆ ಇವು ಓದಿ ಓದಿ ಬಿ ಎ ಎಮ್ಮೆ ಆಗಿ ಕಡೀಕ ಗಂಡಂದಿರು 

ಸಿಗದ್ದಾಂಗ ಎಲ್ಲೆ ಅಗತಾವೊ ಏನೊ! ಮತ್ತೇನದ?”....ಇಂಧವು ನೂರಾರಿವೆ. 
| 


ಈ ನಾಟಕಗಳಸ್ನಾಡಲು ಪ್ರಕಾಶಕರಾಗಲಿ ಶ್ರೀ ಮುಗಳಿಯವರಾಗಲಿ 
ಯಾವ ರುಸುಮನ್ನೂ ತಲಪಿಸಬೇಕೆಂದು ವಿಧಿಸಿಲ್ಲವಾದ್ದರಿಂದ್ಕ ಶಾಲಾ ವಿದ್ಯಾ 
ರ್ಥಿಗಳು "ಪಾಲಿನ ಕೊಳ್ಳಿ' "ಏಕೀಕರಣ' ಮುಂತಾದವುಗಳನ್ನೂ ವಿದ್ಯಾರ್ಥಿನಿ 
ಯರು "ವಿದ್ಯಾವತಿ' ಹಾಡಿನ ಹುಚ್ಚು' ಮುಂತಾದವುಗಳನ್ನೂ ಕಲಿತು ಆಡ 
ಬಹುದು. ಧಾರವಾಡ ಪ್ರಾಂತದ ಕನ್ನಡವೆಂದು ಹಿಂಜರಿಯಬಾರದು. ಅದನ್ನೇ 
ಉಳಿಸಿಕೊಂಡು ಪ್ರಯೋಗಿಸುವುದೇ ಉತ್ತಮ. ಮೈಸೂರು ಪ್ರಾಂತದ ಜನರಿಗೆ 
ಆ ಮಾತುಗಳು ಪರಿಚಯವಾಗಲಿ. ಅದರಿಂದ ಬಾಧಕವಿಲ್ಲ. 





ಗಡಿನಾಡಿನಲ್ಲಿ ಬಾಂಬು ಹಾಕಿದ್ದನ್ನು ಕಂಡು - ಮುಸ್ಲಿಂ ಲೀಗ್‌ ಹೇಳಿದಂತೆ. . 
« ತಾತ್ಕಾಲಿಕ ಸರ್ಕಾರ ಬಾಂಬು ಹಾಕಿಸಿದ್ದು” ಎಂದು ; ಫಾರ್‌ವರ್ಡ್‌ ಬ್ಲಾಕಿನವರಂದರಂತೆ.. 
" ಅಲ್ಲಿ ಸುಭಾಷರಿದ್ದಾರೆ ಇದು ಇಂಗ್ಲೀಷರ ಕೆಲಸ” ಎಂದು. ಕಮ್ಮೂನಿಷ್ಟರು ಆಂದರಂತೆ_ 
6 ಇದು ಹೆಣವಂತರ ಕೃತ್ಯ. ಸ್ಟಾಲಿನ್ನಗೆ ಹೇಳಬೇಕು ” ಎಂದು. ನೆಹರೂ ಪ್ರಧಾನಾಮಾತ್ಯ 
ರಾದಕೂಡಲೆ ಹೇಳಿದರಂತೆ. ಬಾಂಬು ಹಾಕುವುದನ್ನು ನಿಲ್ಲಿಸಿ' ಎಂದು. 

1 pe ೩ 

« ನವೆಂಬರ್‌ ೧೫ಕ್ಕೆ ನಮ್ಮ ಆಹಾರ ದಾಸ್ತಾನು ಮುಗಿಯುತ್ತೆ? ಎಂದು ಆಹಾರಾಧಿ 
ಕಾರಿಗಳು ಹೇಳಿದರಂತೆ. 

— ಅಲ್ಲಿನ ತನಕ ಈ ಜೋಳ ತಿನ್ನಬೇಕಲ್ಲಪ್ಪಾ - ಈಗಿನಿಂದಲೇ ಉಪವಾಸ ಹಾಕಬಾರ 
ದಾಗಿತ್ತಾ, ಎಂದು ಮಂಡಿ ನೀವುತ್ತಾ ಒಬ್ಬ ರೋಗಿ ಹೇಳಿದನಂತೆ, 


1 ತ ® 
ಈ ಸಾರಿ ಮಹಾಲಯ ಅಮಾವಾಸ್ಯೆ ಎರಡು ದಿನ 


ದಸರಾಕ್ಕೆ ಜವಳಿ ಇಲ್ಲದಿದ್ದರೂ ಅವಳಿ ಅಮಾನಾಸ್ಕೆಯೇ ? 


ತಃ ಹ ಷ 


೧೨ 


ಇ ಕಲಿಗನ್ನಡ ಸ್ಪರ್ಧೆ ಟ 


(ಅಪೂರ್ಣ ಪದದಲ್ಲಿ ಖಾಲಿ ಜಾಗವನ್ನು ಭರ್ತಿಸಿ) 
ಲ್ಲಿ ಬಿಟ್ಟಿರುವುದನ್ನು ಸತ್ತೆ ಹಚ್ಚಿ ಭರ್ತಿ ಮಾಡಿ) 


1. ಸೆಕ್ರಿಬೇರಿಯಟ್‌ ನೌಕರರಿಗೆ ಮಧ್ಯಾನ್ಹದಹೊತ್ತು ಉದ್ದಿನ ಒಡೆ, 
ದೋಸೆ (ಹೆಸರು !) ಇತ್ಯಾದಿ ತಿಂದು ತಿಗಣೆಗಳಾಗಲೆಂದು ಸರ್ಕಾರದವರು 
«« ತು ಭತ್ಯ? ವನ್ನು ಕೊಡುತ್ತಿರುವರು. 


2. “ಮಳೆ ಬಿದ್ದು, ಬೆಳೆ ಎದ್ದು, ಬರ ಹೋಗಿ, ಬೆಣ್ಣೆ ಬೆಲೆ ಇಳಿದರೆ 
ಬೇಕಾದ್ದ ಬಯಸು, ಬಡಿಸುವೆನು - ರನಿನಾಯಕಾ”' ಎನ್ನುತ್ತಾ ಅನೇಕರು 
ಈ ವರ್ಷ ಗಣೇಶನನ್ನು (ಮುಳುಗಿಸಿ ಅಲ್ಲ) ತೇಲಿಸಿದರಂತೆ. 

3. ಅಸೆಂಬ್ಲಿ, ಮುನಿಸಿಪಾಲಿಟಿ, ಕಾಂಗ್ರೆಸ್ಸು ಇತ್ಯಾದಿ ಎಲೆರ್ಷ್ಷ ಗಲಾಟಿ 
ಗಳ ಸಮಯಕ್ಕೆ ಸರಿಯಾಗಿ ಒಂದು ನಾಟಿಕದ ಕಂಪನಿಯವರು, ಜನಗಳ ಧನ 
ಮನಗಳನ್ನು ಸೆಳೆಯಲು " ಕುರಿಕ್ಷೇತ್ರ' ವೆಂಬ ಒಂದು “-ಲೆರ್ಷ್ಷ'' ನಾಟಿಕವ 
ನ್ಲಾಡಿದರು. (ವಿ. ಸೂ: ಕುರಿ-ಚುನಾವಣೆಗೆ ನಿಂತ ಸ್ಪರ್ಧಿ) 

4. ಭಾಷಣವನ್ನು ಮುಂದುವರಿಸುತ್ತಾ ಶ್ರೀರ್ಮಾ....... ರವರು, ಈಜಿಗೆ 
ಸರ್ಕಾರದವರು ಕೈಕೊಂಡಿರುವ ಭಾರೀ ಖರ್ಚಿನ ಕೆಲವು ಯೋಜನೆಗಳ ಬಗೆ 
ಸರ್ಕಾರವನ್ನು ಬಹಳ ಸ್ವಾರಸ್ಯವಾಗಿ "* ಅಭಿ ಂಧಿಸಿದರು ''. 

5. ಒಬ್ಬಾನೊಬ್ಬನು ಹೊಟ್ಟೆ,ಗಿಲ್ಲಡಿ ಸುಸ್ತಾಗಿ, ಒಂದು ತರಹೆ ನಿದ್ದೆ 
ಬಂದು, ಮಾತನಾಡಲಾರಡೆ, ಮನಸ್ಸಿನಲ್ಲೇ ಭಗವಂತನನ್ನು ಧ್ಯಾನಮಾಡುತ್ತಾ, 
ನಿದ್ರೆಯಲ್ಲಿ “--ರವಶನಾದನು?. 

6. ಕೆಳಗುಮಾಸ್ತೆ ಮೇಲಕ್ಕೆ ಮೆನೋ ಹಾಕುತ್ತಾ, ಅರ್ಥವಾಗದ 
ಭಾಗವನ್ನು ಅರ್ಧ ಮಾಡಿಕೊಳ್ಳ ಲೋಸುಗ (ಅರೆಬರೆದ ಮೆಮೋ ಮುಚ್ಚಿಟ್ಟು), 
ಅರ್ಧ ಕಾಥಿಗಾಗಿ, ಹೊರಬೀಳುವಾಗ ಮೆನೋಗೆ ಹಾಕುವ ಕಾಮಾ: 
- ಅ- ೯ ನಿರಾಮ''', 

7. ಯಾವಾಗಲೂ ಹಳೇ ರಿಕಾರ್ಡುಗಳನ್ನೇ ಹುಡುಕಿಕೊಂಡು ದಫ್ಲರದ 
ರೂಮಿನಲ್ಲೇ ಇರುವವನನ್ನು "" ದಫೈೈರ್‌ ಬಂದಿ '' ಎಂದು ಕರೆಯುತ್ತಾರೆ. 


—ಟೀಯಸ್ಸಾರ್ರಾವ್‌. 


( ಸರಿಯಾದ ಉತ್ತರಕ್ಕೆ ಕೊನೇ ಪುಟ ನೋಡಿ.) 


೧೨ 


ದಾ ರಾಮರಾಜ್ಯ 2 


ದಲ್ಲೂ ಬರಗಾಲ ಬರುವುದೆಂದರೇನು? ಆದರೂ. ಬಂತು. ರಾಮ 
ರಾಜ್ಯದ ಅಧಿಕಾರಿಗಳೆಲ್ಲ “ ಜನಸಾಮಾನ್ಯರ ಜವಾನ ”ರು. ಅವರ ಪ್ರಜಾ 
ಸೇವಾತತ್ಸರತೆ ಅಪಾರ ; ಬುದ್ಧಿಶಕ್ತಿಯೂ ಅಷ್ಟೆ... ಅವರು ಜನನಾಯಕರ 
ಸ್ಥಾನದಲ್ಲಿ ಕಿಂತರು. ಹೊರದೇಶಗಳಿಂದ ಆಹಾರ ತರಿಸುವುದು ದುಸ್ತರ, 
ತಮ್ಮ ನಾಡಿನಲ್ಲೇ ತಾವು ಆಹಾರ ಸಾಮಗ್ರಿಗಳನ್ನು ಬೆಳೆಸಬೇಕೆಂದು ಮನ 
ಗಂಡರು. “ ಹೆಚ್ಚು ಆಹಾರ ಬೆಳೆಸಿರಿ” ಎಂಬ ಘೋಷಣೆಯಿಂದ, ಹೇಗೆ 
ಬೆಳಸುವುದೆಂಬ ಭಾಷಣಗಳಿಂದ, ರುಚಿರುಚಿಯಾದ ಹೆಣ್ಣು ಹೆಂಸಲುಗಳ ಚಿತ್ರ 
ಪ್ರದರ್ಶನಗಳಿಂದ ಜನರ ಬಾಯಲ್ಲಿ ನೀರೂರಿಸಿದರು. ತತ್ಸಂಬಂಧ ಹಾಗೂ 
ತದಸ:ಬಂಧ ಅಧಿಕಾರಿಗಳೆಲ್ಲರೂ ತಾವೇ ಮಾದರಿಯಾಗಿ ಅಹಾರಸಾಮಗ್ರಿ 
ಗಳನ್ನು ಬೆಳೆಸಿದರು. ಭಾರಿ ಭಾರಿ ಸಂಬಳ ತಿಂಬ ಅಧಿಕಾರಿಗಳ ಬಂಗಲೆಗಳ 
ಆವರಣದಲ್ಲಿಲ್ಲ ಒಂದು ಹೂವಿನ ಗಿಡ್ಕ ಅಲಂಕಾರದ ಸಸಿಯೇ ಇಲ್ಲವಾಯಿತು. 
ಎಲ್ಲೆಲ್ಲೂ ಕಾಯಿಪಲ್ಯಗಳು. ಹಿತ್ತಲಲ್ಲೂ ಮುತ್ತಲಲ್ಲೂ ಸುತ್ತಲಲ್ಲೂ ನಿಂತಕಡೆ 
ಮೆಂತ್ಯ, ಕೂತಕಡೆ ಕುಂಬಳ! ಉರುಳಿದರೆ ಹುರುಳಿ! ಬೇವಿನ ಮರಗಳ 
ಮೇಲೆಲ್ಲ ಹಾಗಲಕಾಯಿ. ಕುಂಡಗಳಲ್ಲಿ ಬೆಂಡೆ, ಕೊಸರಿಗೆ ಹಸುರು ಮೆಣಸು. 
ಗೋಡೆ ಅಂಚಿನಲ್ಲಿ ಗೋರಿ; ಸೂರಿನ ಮೇಲೆ ಸೋಕೆ. ಬೀದಿ ಪಕ್ಕದಲ್ಲಿ ಬೂದು 
ಕುಂಬಳ. ಪಡುವಲಲ್ಲಿ ಪಡವಲ; ಮೂಡಲಲ್ಲಿ ಮೂಲಂಗಿ, ಬಡಗಲನ್ಲಿ 
ಬಟಾಣಿ, ಸೌತಿನಲ್ಲಿ ಸೌತೆಕಾಯಿ. ಆಫೀಸ್‌ ರೂಂ ಟೀಬಲ್‌ಮೇಲೆ ಕಾಳಿ 
ಫ್ಲವರ್‌ ಅಲಂಕಾರ. ಊರಿನ ಪಾರ್ಕುಗಳಲ್ಲೂ ಹೀಗೆಯೇ. ಅಂಗೈಯಗಲ 
ದಷ್ಟು ಜಾಗವನ್ನೂ ಬಿಡದೆ, ಬರಗಾಲದೆ ಆಗಮನ ಖಾತ್ರಿಯಾದ ಕೂಡಲೇ, 
ಕಾಯಿಪಲ್ಯಗಳನ್ನು ಬೆಳಸಿದ್ದರಿಂದ ಬಡವರ ಹೊಟ್ಟಿ ತಣ್ಣಗಾಯಿತು. ಶಾಕಾದಿ 
ಗಳ ಬೆಲೆ ಬಹಳ ಇಳಿಯಿತು. ಆಡಳಿತದ ಸೂತ್ರಧಾರಿಗಳನ್ನು ಅನುಕರಿಸಿ, 
ಸಾರ್ವಜನಿಕರೂ ಕೂಡ, ಹೂ ಬೆಳೆಸುವ ಕಡೆ ಕಾಯಿ ಬೆಳಸಿ, ಧಾನ್ಯದ ಅಭಾವ 
ವನ್ನು ಪರಿಹರಿಸಿದರು. ಅಧಿಕಾರಿಗಳಲ್ಲಿ ಹಲವರು ಅಕ್ಕಿ ಸಕ್ಕರೆಗಳನ್ನು ನೆರೆ 
ಹೊರೆಯವರಿಗೆ ಗುಪ್ತವಾಗಿ ದಾನಮಾಡಿ ಅದರಿಂದ ಬಂದ ಪುಣ್ಯವನ್ನು 
ಪಡೆದರು. ಅನೇಕ ಅಧಿಕಾರಿಗಳು ಸೊರಗಿ ಬೆಂಡಾದರು ; ಅರೆಬೆಂದ 
ಮುದ್ದೆಗಳನ್ನ್ನು ನುಂಗಿ ಅರಗಿಸಲಾರದೆ ಪೇಚಾಡಿದರು. ಜನರು ಅವರನ್ನು 
ಬಾಯಿ ತುಂಬ ಹೊಗಳಿದರು. 


೧೩ ೪ 


SER ಷು 
ಮರ ಇ 
ಅಸ್ಪರಪ್ರಹಾರ ಸ 


ಡಿ ರಷರರಡ ದಾರದ ಇಪ ದಪ ೫ರ ದವ ಪವ ದವಾ 





ಮೈಸೂರು ಅಕ್ಷರ ಪ್ರಚಾರಸನಿತಿಯ ಸಂಚಾಲಕರು ವಿದ್ಯಾ ಇಲಾಖೆಯ 
ಮುಖ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನೇರ್ಪಡಿಸಿ, ಕನ್ನಡ 
ಅಕ್ಷರಮಾಲೆಯ ಪುನರ್ವಿಮರ್ಶೆ ನಡೆಯಿಸಿ, ಅದರ ಸಂಖ್ಯೆಯೆನ್ಸಿ ಳಿಸಿ ಕನ್ನಡಿ 
ಗರಿಗೆ ಉಪಕಾರೆಮಾಡಲು ನಿರ್ಧೆರಿಸಿರುವುದು ಸ್ತುತ್ಯ. “ ಕನ್‌ನಡ ಬೀವುಟ” 
ದಲ್ಲಿ ಈ ಉದ್ಯಮವನ್ನು ಆಗಲೇ ಶ್ರೀಯವರು ನಡೆಯಿಸಿರುವರಾದರೂ, ಅದು 
ಆಗ ಅಷ್ಟು ಪ್ರಚಾರಕ್ಕೆ ಬರಲಿಲ್ಲ. ಇದು ನಮ್ಮಾ ದುರದೃಷ್ಟ. ದೀರ್ಫಿಕ್ಕೆ 
€ ಎಂಬ ಚಿಹ್ನೆಯನ್ನು ಇಟ್ಟು ಕೊಂಡು ಬಿಟ್ಟರೆ, ನಮಗೆ ಆ ಈ ಊ ಓ 
ಬೇಕಾಗುವುದಿಲ್ಲ. "ಅ € ಎಂಬುದೇ ಆ ಎಂಬುದಕ್ಕೆ ಬದಲಾಗಿ ಸಾಕು. 
ಅಲ್ಲದ್ದೆ ಖುಸಿ ಎಂದು ಬರಿಯುವವರೇ ಅಸರೂಪ. ರುಷಿ, ರುಚಿ, ರುಜಿನ 
ಇತ್ಯಾದಿಗಳನ್ನು ನೋಡಿ. ಖು ಖು, ಇವೆರಡೂ ಅನವಶ್ಯಕ. ಕೃಷ್ಣ ಎಂಬುದಕ್ಕೆ 
ನಾವು ಕ್‌ರುಷ್‌ಣ ಎಂದು ಸುಲಭವಾಗಿ ಬರೆದುಬಿಡಬಹುದು. ಹಾಗೆಯೇ, 
ಜ್ರ ಎಂಬುದಕ್ಕೆ , ಬದಲಾಗಿ ಸಾಮಾನ್ಯವಾಗಿ, ಅವು ಎಂದು ಹೇಳುವುದೇ 
ರೂಢಿ. ಚೆವುಳ, ಜವುಳ್ಳಿ ಅವುಳಿ, ಅವಳು, ಅನುಡಲ, ಅನುನ್‌ಸು- ಇತ್ಯಾದಿ. 
ಆದ್ದರಿಂದ, ಔ ಬೇಕಿಲ್ಲ ಐ ಕೂಡ ಹಾಗೆಯೇ. ಅಯಿವರು, ಅಯಿಲ್ಕು 
ಎಂದು ಸುಲಭವಾಗಿ ಬಳಸಿಕೊಳ್ಳ ಬಹುದಾಗಿದೆ. ಸೊನ್ನೆಗೆ ಬದಲು ಮ್‌ 
ಎಂದಿಟ್ಟು ಕೊಂಡು ಬಿಟ್ಟರೆ ತೀರಿತು ವಮ್‌ಕಜ, ಅಹಮ್‌ಕಾರ, ನರ್ಮಬರು 
... ಹೀಗೆ. ಅಂದರೆ, ಅಇಇಉ ಎ ಒ ಇಷ್ಟೇ ವ್ಯಂಜನಗಳು ನಮಗೆ ಸಾಕು. 

ಇನ್ನು, ಮಹಾ ವ್ರಾಣಗಳೆಲ್ಲ ಸಂಸ್ಕೃತಪೆದಗಳಿಗೆ ಬೇಕಾಗುತ್ತವೆಯೇ 
ಹೊರತು, ಅಚ್ಚು ಕನ್ನಡಿ ಪದಗಳಿಗೆ ಬೇಕಾಗುವುದೇ ಇಲ್ಲ. ಆದ್ದರಿಂದ, 
ನಮಗೆ, ಅವುಗಳ ತಂಟಿಯೇ ಬೇಡಿ. ಅಂಧ ಸಂಸ್ಕೃತ ಪದಗಳು ಯಾವು 
ದಾದರೂ ಇನ್ನೂ ಅತ್ಯವಶ್ಯಕವಾಗಿ ಉಳಿದಿದ್ದರೆ ತದ್ಭವ ಮಾಡಿಕೊಂಡು 
ಬಿಡೋಣ. ತಂಟಿ ತಪ್ಪಿತು. ಆದ್ದರಿಂದ ಕಗ್ಗ ಚೈ ಜಟ ಡ್ರಣ್ಮತ್ತ 
ದ್ರ ನೈ ಸ್ಯ ಬ-ಇವೇ ಸಾಕು. ಅವುಗಳನ್ನೂ ಕೂಡ ನಾವು ಅನಾಯಾಸ 
ವಾಗಿ ಕಡಮೆ ಮಾಡಿಕೊಳ್ಳ ಬಹುದು. ಗ ಎಂಬುದು ಕ ಎಂಬುದರ ಮೃದು 


೧೪ 


ಸ್ವರೂಪ; ಜ ಚ ದ ಮೃದುಸ್ಟರೂಪ. ಹಾಗೆಯೇ, ಟಡಗಳು ತದಗಳು, 
ಪ ಬಗಳು. ಅಂದಮೇಲೆ, (ಕ) ಎಂದು ಬರೆದರೆ ಗ ಎಂಬ ಸಂಕೇತವನ್ನು 
ನಾವು ಮಾಡಿಕೊಳ್ಳ ಬಹುದು. ತಮಿಳರು ಬರೀ ಕ ಎಂಬುದನ್ನೇ ಕ ಖಗಘೆ 
ಎಂಬ ನಾಲ್ಕಕ್ಕೂ ಉಪಯೋಗಿಸುತ್ತಿರುವಾಗ (ಕ) ಎಂಬುದನ್ನು ಗ ಎಂದು ಒದ್ಬಿ 
ಕೊಳ್ಳುವುದರಲ್ಲಿ ತಪ್ಪೇನು? ಮೇಷ್ಟರುಗಳು ಮೂರು ತಿಂಗಳಲ್ಲಿ ಇದನ್ನು 
ಮಕ್ಕಳಿಗೆ ಮಂದಟ್ಟು ಮಾಡಿಸಬಲ್ಲರು. ಹಾಗಾದರೆ, ಕೆ ಚೈ, ಟ್ರಿ ತ್ರ ಪ್ರ ಮತ್ತು 
( ) ಎಂಬ ಗುರುತು ಇಷ್ಟೇ ಸಾಕಾಗುತ್ತವೆ. ಆ ಹಾಗೂ ಜ ಇವೆರಡೂ 
ಅನಿವಾರ್ಯವೇನೂ ಅಲ್ಲ. ಸರ್ವಜ್ಞ ಜ್ಞಾನ ಎಂಬುದಕ್ಕೆ ನಾವು ಸರ್‌ವಗ್ಗ್‌ನ, 
ಗ್‌ನೇನ ಎಂದು ಬರೆದು ಬಚಾವಾಗಬಹುದು. ಣ ನ ಎರಡೂ ಬೇಕೆ 
ಎಂಬುದು ಮುಂದಿನ ಪ್ರಶ್ನೆ, ಎಕೆ ಬೇಕು? ನ ಕೆಳಗೆ ಚುಕ್ಕಿಹಾಕಿದರೆ, ಣ, 
ಲ ಕೆಳಗೆ ಚುಕ್ಕಿಹಾಕಿದರೆ, ಳ ,ಶ ಕೆಳಗಡೆ ಚುಕ್ಕಿಹಾಕಿದರೆ ಸ್ಮ ಎಂದು ಕಲ್ಪಿಸಿ 
ಕೊಂಡು ನಾವು ಹಾಯಾಗಿರಬಹುದಲ್ಲಾ !. ಮ, ಯ, ರೃ ವಇದ್ದೇ ತೀರ 
ಬೇಕೆಂದು ತೋರುತ್ತದೆ. 


ಸಹಸ ಆಯಿತು, ಅಕ್ಷರಮಾಲೆ. ಒತ್ತಕ್ಷರಗಳ ತಂಟಿಯೇಬೇಡ, 
ನಮಗೆ....ಒತ್‌ತಳ್‌ಷರ ಎಂದರಾಯಿತು? 


ಅಂದಕ್ಕೆ ಎಲ್ಲಿಗಿಳಿಯಿತು ನೋಡಿ. 
ಇ ಉ ಎ ಒ 


ಅ 
ಕ ಚಟ ತನ 


೭ 


ಮಯ ರ ಲ 
ನಶ ಷ ಹ () 


ಉದೇಹೆರಣ್‌ ಎಗ್‌ಎ : ಉ (ತ) ಯ ವೇ (ಕ) ಲ್‌ ಇಚ್‌ ಎಲ್‌ ಉ 
ನಕನ್‌ ನ(ಟಿ) ನೀ(ಟ್‌)ಉ........ 
(ಶ್‌) ಇರ್‌ ಇ (ಕ) ನ್‌ ನ(ಟಿ)ಮ್‌ (ಕ್‌) ಎಲ್‌ (ಕ್‌) ಎ 


ಈಶ್ವರ 


೭೫. 


೧೫ 


topo po ಕಿ ಕ ಳ್‌ 


* ತೊಳೆಶಿಂಗಂ “ಡ್ಯ 


ಶೊ $ 
ಫಿಶ್ಟಿಯಿಸಯಾ ತ್ತ ಸಪ ಕತಿ ಷತಮ ಕತಿ ಸಿ 


ಲಾರಿಡ್ರೈವರ್‌ ತೊಳೆಶಿಂಗಂ ತುಂಬಾ ಉದಾರಿ ; ಸಂಜೆಯಾದಮೇಲಂತೂ 
ಅನನು ದಾರಿಯಲ್ಲಿ ಹೋಗುವ ಯಾರಿಗೂ ಸೀಟಲ್ಲ ಅಂತ ಕೈ ತೋರಿಸುವುದೇ 
ಇಲ್ಲ. ಅಡ್ಡಕ್ಕೆ ಹಿಡಿದವರನ್ನೆ ಲ್ಲ ಹಿಂದೆ ಹೆತ್ತಿಸಿ, ಮೂಟಿಗಳ ಮೇಲೆ ಕೂರಿಸು 
ತ್ತಾನೆ. ತನ್ನ ಸೀಟಲ್ಲಂತೂ ಐದಾರು ದಾರಿಗರಿಗಿಂತ ಕಡಮೆ ಯಾವತ್ತೂ 
ಇಲ್ಲ... ಆದಕ್ಕೆ, ಅನನ ಲಾರಿಯಲ್ಲಿ ಪ್ರಯಾಣ ಮಾಡುವುದೆಂದರೆ ನರಕ 
ಯಾತನೆ, ಪುನರ್ಜನ್ಮ. ಒಂದುಸಲ ನಾನು ಅವನ ಎಡಸಕ್ಕದಲ್ಲಿದ್ದಕ್ಕೆ. “ಶಿಂಗಂ! 
ನಿಧಾನವಾಗಿ ಬಿಡು” ಎಂದೆ, ಧೈರ್ಯ ತಾಳಿ. ಅದಕ್ಕವನು " ಯಾಕೆ ಸ್ವಾಮಿ, 
ಪುಕ್ಕಲು! ಊಟಯಿಂದ ಕೊಯಮತ್ತೂರಿಗೆ ನೀಲಗಿರಿ ಇಳದು ಹೋಗುವಾಗ 
ಈ ಚಕ್ರದಿಂದ ಎರಡು ಕೈಗಳನ್ನೂ ತೆಗೆದ್ಕು ಎಂಟು ವೀಳ್ಯದೆಲೆ ಸುಣ್ಣ ಹಚ್ಚಿ 
ಮಡಿಸಿ ಬಾಯಿಗೆ ಹಾಕಿಕೊಳ್ಳುವೆ `ನಾನು ಗೊತ್ತೆ?. .ನನಗೇನೂ ಭಯನಿಲ್ಲ! 
ಬ್ರೇಕ್‌ ಕೊಂಚ ಐಬಾದರೇನಂತೆ ! ದಾರಿಸಕ್ಕದಲ್ಲಿ ಮರಗಳಿಲ್ಲವೆ, ಲಾರೀನ 
ತಡೆದು ನಿಲ್ಲಿನೋಕೆ?” ಅಂದ, ದೂರದ ಮರವೊಂದನ್ನು ತೋರಿಸಿದ. ಅದರ 
ಮೇಲಕ್ಕೆ ಯಾವನೋ ಕುರುಬ ಹೆತ್ತಿ ಹೋಗುತ್ತಿದ್ದ. ಸೊಪ್ಪು ಕೊಯ್ದು 
ಕುರಿಗೆ ಹಾಕುವುದಕ್ಕೆ ಅಂತ ಇಜ್ಜಿ, ನಾನು. ಆದರೆ, ತೊಳೆಶಿಂಗಂ ಹೇಳಿದೆ 
“ನೋಡಿ! ನಾನು ಡ್ರೈನ್‌ ಮಾಡೋನು ಅಂತ ದೂರದಿಂದಲೇ ನತ್ತೆಹಚ್ಚಿ, 
ಅವನು ಹೇಗೆ ಮರ ಹೆತ್ತುತ್ತಾ ಇದಾನೆ, ನೋಡಿ, ಪ್ರಾಣ ಉಳಿಸಿಕೊಳ್ಳೋಕೆ !” 
ಅಂದ, “ಒಂದೇಸಲ್ಕ ಸ್ವಾಮಿ, ನಾನು ಭಾರಿ ಅನಾಹುತ ಮಾಡಿಸಿರೋದು; ಏನಾ 
ಯಿತು, ಅಂದರೆ, ನಾನೂ, ರಾಮಸೇತು, ನಾವಿಬ್ಬರೂ ಅವತ್ತು ಒಂದೇ ಪ್ರಯಾ 
ಣಿಕನನ್ನ ಅಟ್ಟಿಸಿಕೊಂಡು ನಾ ಮುಂದು ತಾ ಮುಂದು ಅಂತ ನುಗ್ಗಿದ್ದೆವು. ಕಳ್ಳ, 
ಅವನು ಕೊನೆಗೂ ರಾಮಸೇತು ಲಾರಿಗೆ ಸಿಕ್ಕಿ ಹೊರಟುಹೋದ !'' ಎಂದು 
ಬಹಳ ಉತ್ಸಾಹದಿಂದ ವಿವರಿಸಿದ. “ ಈಗ ನಿಮಗೊಂದು ನಿದರ್ಶನ ಕೊಡಲೆ ? 
ನಾನೆಂಧ ಡ್ರೈವರು, ಅಂತ ನೋಡಿ! ಅಕೊ! ಆ ಇಲೆಕ್ಟ್ರಿಕ್‌ ಕಂಬ ನಮ್ಮ 
ಲಾರಿ ಕಡೆಗೇನೆ ನೆಟ್ಟಗೆ ಓಡಿಬರುತ್ತಿದೆಯಲ್ಲಾ,.... ಇಕೊ! ಅದಕ್ಕೆ ದಾರಿ ಬಿಟ್ಟು 
ಬಿಟ್ಟೆ, ನೋಡಿ” ಎಂದು ಮಹರಾಯ, ನಿಮಿಷಾರ್ಥದಲ್ಲಿ ವಾಹನವನ್ನು ಬಲಕ್ಕೆ 
ತಿರುಗಿಸಿದ. ಮೂಟಿಗಳ ಮೇಲೆ ಕೂತಿದ್ದ ನಾಲ್ಕು ಜನ ಕೆಳಗೆ ಬಿದ್ದರು. ಅವರ 
ನ್ನೆತ್ತಿ ಮಲಗಿಸಲು ಮೂರು ಗಂಟಿಗಳಕಾಲ ಖರ್ಚಾಯಿತು. ಸಂಜೆಹೊತ್ತಿಗೆ 
ಯಾವುದೋ ಒಂದು ಊರಾಚೆ, ತೊಳಶಿಂಗಂ ಇಳಿದುಹೋಗಿ, ತುಂಬಿ ಬಂದ. 
ಲಾರಿ ಇದ್ದಕ್ಕಿದ್ದಹಾಗೆ ತೂಗಾಡುತ್ತ ನಾಲುತ್ತ ಚರಂಡಿಯಕಡೆ ಹೊರಲಿತು. 


೧೬ 


" ತೊಳಸಿಂಗಂ! ಯಾಕಪ್ಪ ಆತ್ತಲಾಗೆ?” ಎಂದೆ. ಅವನು ಕಣ್ಣರಳಿಸಿ, “ಆ!..., 
ಓ! ನಾನು... ನೀವೇ ಡ್ರೈವ್‌ ಮಾಡುತ್ತಿದೀರಿ, ಅಂತಿದ್ದೆ. ನನ್ನ ಕೈಯಲ್ಲೇ 
ಇದೆಯೇ ವೀಲು?” ಎಂದ. “ ಇದು ಚೆನ್ನಾಗಿಲ್ಲ ನೋಡು! ಜ್ಞಾನ ನೆಟ್ಟ ಗಿಲ್ಲ 
ಅಂದರೆ, ವೀಲ್‌ ಹಿಡಿಯಬಾರದು '' ಎಂಜಿ, ಮುಚ್ಚಿರಿ ಕಂಡಿದೇನೆ! ಜ್ಞಾನ 
ನೆಟ್ಟಿ ಗಿಲ್ಲದೆ ಇರೋದು ನನಗೋ ನಿಮಗೋ....ನನ್ನ ಜ್ಞಾನ ನೆಟ್ಟಗಿದೆ, ಅಂತ 
ತೋರಿಸಲೋ ! ಈಗ....ಅಗೊ! ಅಲ್ಲಿ ಎರಡು ಲೈಟ್‌ ಕಾಣುತ್ತಾ ಇದೆಯಲ್ಲಾ, 
ಹತ್ರ ಹತ್ರ, ಆಕಡೆ ಈಕಡೆ....ಅದರ ನಡುವೆ, ಸರಿಯಾಗಿ, ಈ ಲಾರೀನ ಡ್ರೈನ್‌ 
ಮಾಡಲೇನು?'' ಅಂದ. ನಾನು ಭಯದಿಂದ ಕಿರಿಚಿಕೊಂಡೆ. ಅವು ನಮ್ಮ 
ಎದುರು ಬರುತ್ತಿದ್ದ ಯಾವುದೋ ಕಾರಿನ ಲೈಟ್‌ಗಳು! “ ಬೇಡ ಮಾರಾಯ! 
ನಿನ್ನ ಜ್ಞಾನ ಫಸ್ಟ್‌ ಕ್ಲಾಸಾಗಿದೆ...ಎರಡು ಲೈಟ್‌ ಮಧ್ಯ ಬಿಡಬೇಡ....ಪಕ್ಕ 
ದಲ್ಲೇ ಹೋಗು, ಸಾಕು” ಅಂದೆ. ಮತ್ತೆ ಅವನನ್ನ ಮಾತನಾಡಿಸಲೇ ಇಲ್ಲ... 


ಮೈಸೂರು, 
೧-೧೦-೧೯೪೬ 


ಕೊರ್ರಂಜಿ ಸಂಪಾದಕ್ರೇ, ನಮಸ್ಕಾರ, 
ಜ್ಞಾಸ್ಯ ಇದೆಯೇ "ಗೋಸಾವಿ' ಹೆಸ್ರು? ನೀವ್ನನ್ಮರೆತ್ರೂ ನಾನ್ನಿಮ್ಮನ್ಮರೆ 


ಯೊಲ್ಲ. ಅಂದ್ಮಾತ್ರಕ್ಕೇ ಇದೆಲ್ಲಿಯ ಶನೀಂತನ್ಕೋಬೇಡಿ. ನಿಮ್ಮನ್ನೇನೂ 
ಗೋಳು ಹುಯ್ಯೋದಿಲ್ಲ. ಆಡ್ರೂ ಸ್ವಲ್ಪ ತೊಂದ್ರಿ ಕೊಡ್ತೇನೆ, ಕ್ಷನ್ಸಿ. 


ನಾನು ೩-೪ ಕಥೆ ಕಳ್ಳಿ ಚಾತಕಸಕ್ಷೀಹಾಗೆ ನಿರೀಕ್ಷಿಸಿದ್ದೆ ,ಒಂದಾರೂ ಪ್ರಕ 

ಟವಾಗ್ಬ ಹ್ಹೂಂತ. ಆದ್ರೆ ಪ್ರಕಟವಾಗೋದ್ದಾಗಿಲ್ಲಿ-. ಒಂದ್ಸಲ ಉತ್ರ ಬರೀಲೀಂತ 

pS ಸ್ಟಾಂಪು ಕಳ್ಳಿದ್ದಕ್ಕೆ-ಒಂಬತ್ಕಾಸಿನುತ್ರವೂ ಬರ್ಲಿಲ್ಲ. ಕಾರಣ್ವೇನೋ 
ಲಿಲ್ಲ. 


ದಯವಿಟ್ಟು ಇನ್ನೊಂದ್ಸಲ ನನ್ಭಥೆಗಳ್ನೋದಿ, ತಪ್ಪಿದ್ರೆ ತಿದ್ದಿ, ಅವುಗಳಲ್ಲಿ 
ಶ್ರೇಷ್ಟವಾದ್ದನ್ಸ ಕಟಸೀಂತ ಕೇಳ್ಟೋತೇನೆ. ಉತ್ರ "ಆಗಲೀ" ನೋ, “ಆಗುವು 
ದಿಲ್ಲ'' ನೋ ತಿಳ್ಸಿ, 
ಇತಿ ನಿಮ್ದ್ಮಲ್ಲೋವು, 
[4 ಗೋಸಾವಿ 33 


೧೭೬೭ 


11101೫11, (1111311111 11111113351 1111111111 | |1131131111|| ||11111 | 


; ಇದೇ ದಿವಾಳಿಯಾಟ 


(2 /111!3111111/ 11111111111 ;/ೊ 1411111011 | 1181111111 11111111111 [1111111111] 


3 
3 
ತ್ರ 

- 


A 


(ಶಿಶುಗೀತೆ) 
ಸುರುಸುರುಬತ್ತಿ ಹೊತ್ತಿಸಿ ಕೊಟ್ಟ 
ಅಕ್ಕನ ಕೈಯಲಿ ನಂ ಭಾವ! 
ಅಕ್ಕನು ಪುಕ್ಕಲು! ಬಿಟ್ಟಳು ಭಾವನ 


ಹೊಸ ಹೊಸಪಂಜೆಯ . 


ಮತಾಪು ಕಡ್ಡಿ 

ಕೊಟ್ಟನು ಅಕ್ಕನ 

iy ಧೈರ್ಯದಿ ಹಿಡಿಯೆ ''., 
ಕಣ್ಣ ನುಮುಚ್ಚಿ 

ಆಕ್ಕನು ಹಿಡಿದಳು 
ಭಾನನಮಾಸೆಯ 


ಮುರುಟಲು ಭಾವನ 
ಹಾಕಿದ ಭಾವನು ೬ 
ಕೊಟ್ಟನು ಅಕ್ಕಗೆ 
ಕೂಗದೆ ಕಿರಿಚದೆ 
ನನ್‌ಕಡೆ ನೋಡುತ - 


ತೊಡೆ ಮೇಲೆ! 
" ಚುರುಕ್‌ ಅಂದಿತಾವೇಳೆ ! 


ಟಕ್ಕನೆ ಗೀಜೆ 
ಕೈಯಲ್ಲಿ ! 
ಎನ್ನುತಲಿ. 
ತುಟಗಳ ಬಿಚಿ, 

ಕ್‌ 
ಮತಾಪು ಕಡ್ಡಿಯ 
ಬಲ ಬುಡಕೆ ! 


ಆಯಿತು ಕರಿಪೊರಕೆ ! 


ಮಾಸೆಯ ಅಂಚು 
ಒಳಹೊಂಚು. 
ಪುಟಾಣಿ ಗಿಚ್ಚೆ ! 
ಕಣ್‌ ಕರ್‌ಬಿಟ್ಟಳು 


ಅಕ್ಕನ ಸೈಗೆಯು - . ಗೊತ್ತಾಯ್ತು ಕೂಡಲೆ, 

ಹಾಕಿದೆ ಭಾವನ - ಷರಟನ ಮೇಗಡೆ 
ಚಟಪಟ ಚಿನ್‌ಕುರುಳಿ....ಅವ ಕುಣಿದಾಡಿದ 
ಕೋಪದಿ ಕೆರಳಿ...“ ಪಟಿಂಗ ! ಪೋಕರಿ !'' 
ಹೊಡೆಯಲು ಬಂದನು-- ನಂ ಭಾವ! 


ಗೋಡೆಯ ಮಗ್ಗುಲೆ - ಓಡಿದೆ ಓಡಿದೆ 
ಬಂದೇ ಬಂದೆ - ಅಡಿಗೆಯ ಮನೆಗೆ 
ಹಿಡಿದೇಹಿಡಿದೆನು - ಅಮ್ಮನ ಬೆನ್ನ! 
« ಮಡೀ, ಮಡೀ'  - ನೂಕಿದಳೆನ್ನ! 

ಹೆದರಿದ ನನ್ನ! 
ಒಗ್ಗ ರಣೆಕಾಸಿದ -  ಸೌಟನು ಕಾಲಿನ 
ಹತ್ತಿರ ತಂದಳು ನ ನಮ್ಮಜ್ಜಿ 
ಗುರುಗುರುಗುಟ್ಟು ತ ತ ಬೆನ್ನನು ಸವರುತ 
ಭಾವನು ಬಂದನು -. " ಏನಿದು, ಹುಡುಗಾಟ? '' 
ಎನ್ನುತ ಬೀರಿದ -. ನುಂಗುವ ನೋಟಿ. 

ಕಿತ್ತೆನು ಓಟ 

ಅಜ್ಜಿಯು ಭಾವನ - ಡೆ ತಿರುಗಿ 
ಮೆಲನೆ ಅಂದಳು - "ದಿವಾಳಿ ಆಟ, ? 


ತ 


ನೋಡುತ ಮರೆಯಲಿ - ಅಕ್ಕನು ಫಕ್ಕನೆ 
ನಕ್ಕಳು ಗೊಳ್ಳೆ ದು. 


೨ಬಿ, ಸ್ರಾ. 


೧೯ 


ದಾ ಬೋರ್‌ = 








ರೆಯಿಲಿಗೆ ಹೋಗಿ, ಬಸ್ಸಲಿ ಕೂಡಿ, 
ಡ್ರಾಯಿಂಗ್‌ ರೂಮಲೂ, ಲಾಲ್‌ಬಾಗಲ್ಲೂ, 
ಹೆಬ್ಬದ ದಿವಸವೂ ಕ್ಲಬ್ಬಿನ ಸೋಫದಿ 
ಹಲ್‌ಹಲ್‌ಕಿರಿಯುತ, ಹಿಡಿದು ಕೂರಿಸುತೆ 
ಕಥೆಗಳ ಹೇಳುವ, ನವೆಯಿಂ, ನರಳುವ, 
ಸುಮ್ಮನೆ ಕೂರಲು ಸಾಧ್ಯವೆ ಇಲ್ಲದ 

ಖಾಲೀ ಬುರುಡೆಯ ಭಾರೀ ಜೋರು........ 
ಬಂದೇ ಬರುವನು! ಕುಂತೇ ಇರುವನು....... 


೨ 


ನಿಮಿಷ ಹೆತ್ತರಲಿ ಸಾವಿರ ಕಥೆಗಳು... 

ಲಂಚ ಹಾದರದ ಜೂಜಿನ ಫೌಜಿನ 

ಚೆಂಗ್‌ ಕ್ಳೈ ಸೇಕರ ಗೋವೆಯ, ಸ್ಟಾಲಿನ. 

ಮೈಲಾಪುರದ, ದಿಳ್ಳೀ ಪಳ್ಳಿಯ, 

ಐಲಾಪುರದ, ಚಿಳ್ಳೇನಿಳ್ಳೆಯ 

ಜಿನ್ನನ ವೇವಲ ಒಳ ಒಳ ಒಳಗಿನ 

ತಮಾಷೆ ತುಂಬಿದ ಧಳ ಧಳ ಥಳಕಿನ 

ಕಥೆಗಳ ಪರಿಮಳೆ! ಪಕ್ಕೆಯನೋವು! 
(ಆದರೆ. ನಾನು... 
ಮುಯ್ಯಿಗೆ ಮುಯ್ಯಿ, 
ಕೊರೆತಕೆ ಕೊರೆತದ 
ಸಾಲವ ತೀರ್ಸುವುದ್ಯಾವಾಗ ?) 

ನಾನೊಂದಾದರು ಹೇಳಲೇ ಬೇಕು! 

ಕಥೆಯೊ, ಒಂದೂ ನೆನಪಿಗೆ ಬಾರದು ! 


೨೦ 


೩ 

ಶೀತಕ್ಕೆ ನಾವು, “ ಯಾನ್‌ ”ಗಳ ತೆರೆದರೆ, 

ಅವನಿಗೆ ಅದರಿಂ ತಡೆಯೇ ಇಲ್ಲವು. 

ಖಾರದ ಕಥೆಗಳು, ಜಾರರ ಕಥೆಗಳು, 

ಡೀ. ಸಿ, ಡೀ. ಎಂ. ಜೀ. ಎಂ. ಸರ್‌.ಗಳು 

ಆಡಿದ ಮಾಡಿದ ಗುಡಿ ಗುಡಿ ಗುಟ್‌ಗಳು ! 

ಯಾರೂ ಕಾಣದೆ ಜಾರಿದ ಭಾರೀ 

ಬಿಗ್‌ ಬಿಗ್‌ ಬಾಸ್‌ಗಳ ತರೆಹೇವಾರೀ 

ತಮಾಷೆ ಕಿಡಿಗಳ ಸಿಡಿಸುವನವನು....... 
(ಆದರೆ, ನಾನು, 
ಮುಯ್ಯಿಗೆ ಮುಯ್ಯಿ 
ಕೊರೆತಕೆ ಕೊರೆತದ 
ಸಾಲವ ಶೀರ್ಬುವುದ್ಯಾನಾಗ? ) 

ನಾಕೊಂದಾದರೂ ಹೇಳಲೇ ಬೇಕು! 

ಕಥೆಯೊ, ಒಂದೂ, ನೆನಪಿಗೆ ಬಾರದು! 


೪ 
ಆತನ ಕಥೆಗಳು ಕೆನಿಯಿಂ ಕಿನಿಗೆ 
ಟ್ರೂತಿನ ಸೀಮೆಯ ದಾಟಜಿ ತುಸ ತುಸ 
ಕೇಳಲು... ಓಿ..ಹಿ..ಹಿ..ಹಿ...ಬಹು ಸ್ವಾರಸ್ಯ ! 
ಹಿರಿತನದವರಾ ಕಿರಿತನ ಕುರಿತನ 
ಮುದಿ ಮೆದುಳೊಳಗಣ ಮಿದುತನ ಕದಿತನ 
ಜ..ಹಿ..ಹಿ..ಹಿ...ಅವನಾ ಕಥೆಗಳ ತುಂಬ 
ಜಿ. ಒ; ಆರ್ಡರು; ಲ್ಯಾಗಳ ಲಾಗವೆ ! 
ಸಾಹೇಬರುಗಳ ಡೋಲೆ ! ಸೋಲೆ! 
(ಆದರೆ, ನಾನು 
ಮುಯ್ಯುಗೆ ಮುಯ್ಯಿ 
ನೊರೆತಕೆ ಕೊರೆತದ 
ಸಾಲವ ತೀರ್ಸುವುದ್ಯಾವಾಗ ?) 
ನಾನೊಂದಾದರೂ ಹೇಳಲೇ ಬೇಕು. 
ಕಥೆಯೊ, ಒಂದೂ, ನೆನನಿಗೆ ಬಾರದು. 


(A. P ಗ,ನ್ನನುಸರಿಸಿ) 


=] «ಕ್ವಿಟ್‌ ಕಿರಲೂರ್‌' ಚಳುವಳಿ | 


ಕಿರಲೂರು ಸಂಸ್ಥಾನದ ಮಹಾ ಮಂತ್ರಿ ನಿವೃತ್ತರಾಗುವರೆಂಬ ಸುದ್ದಿ 
ಹೊರಟೊಡನೆಯೇ ಮುಂದಿನ ಮಹಾಮಂತ್ರಿ ಯಾರೆಂಬುದರ ಬಗ್ಗೆ ಊಹಾ 
ಪೋಹಗಳು ಹೆರಡಲಾರಂಭಿಸಿದುವು. ಒಂದು ಪಂಗಡದವರು, ನಾವು ಹಿಂದು 
ಳಿದವರು, ನಮ್ಮ ಪ್ರತಿನಿಧಿಗೇ ಸಲ್ಲತಕ್ಕುಡೆಂದರು, ಮತ್ತೊಂದು ಪಂಗಡ 
ದವರು, “ನಾವು ಹಿಂದುಳಿದವರ ಹಿಂದಿರುವವರು, ನಮಗೇ ಈಸಾರಿ'' ಎಂದರು. 
ಅಲ್ಪಸ್ವಲ್ಪ ಉಸಿರುಳಿದಿರುವ ಮುಂದುಳಿದವರೂ ಸಹ ಇರುವ ಉಸಿರಿನ ಸಹಾಯ 
ದಿಂದಲೇ ಉನ್ನತಾಧಿಕಾರಿಯಾದ ...ರಾಯರಿಗೇ ಕೊಡಬೇಕಾದ್ದು ಧರ್ಮ'' 


ವೆಂದರು ! 


ಮಂತ್ರಿ ಪದವಿಯ ಪ್ರತೀಕ್ಷೆಯುಳ್ಳ ಉದೇದುವಾರತು ಪ್ರತಿಯೊಬ್ಬರೂ, 
ತಮಗೇ ಖಂಡಿತವೆಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳ ಲಾರಂಭಿಸಿದರು. 
ದೊಡ್ಡ ಸರಿಗೆಪೇಟಿ ಕೊಂಡರು, ಬ್ಯೂಕ್‌ ಕಾರ್‌ಗೆ ಆರ್ಡರ್‌ ಕೊಟ್ಟಿ ರು ನೀಯೋ 
ವಿಲ್ಲ “ವಸ ಂತವಿಹಾರ, ಕ್ರಮಾಲಯಗಳಿಗೆ ಅಡ್ವಾನ್ಸ್‌ ಸುರಿದರು, . ! 


ಅಷ್ಟರಲ್ಲಿ, ಅಲ್ಲಂಪುರದ ಅನಂತರಾಜ್ಕ ಮಂತ್ರಿ ದುರಂಧರ ರವರು ಶೀಘ್ರ 
ದಲ್ಲೇ ಕಿರಲೂರಿನ ಮಹಾ ಮಂತ್ರಿಯಾಗಿ ನೇಮಕವಾಗುವರೆಂಬ ಸುದ್ದಿ ಪ್ರಧಾನ 
ಕಛೇರಿಯ ರಂಧ್ರ ವೊಂದರಿಂದ ಸೋರಿತು ! 


ಈ ಹೆ ಕೈದಯ ಭೇದಕವಾದ ವರ್ತಮಾನವನ್ನು ಕೇಳಿ ಸಂಸ್ಥಾ ನಕ್ಕೆ ಸಂಸ್ಥಾ 
ನನೇ ಹಾ Ce ಮಾಡಿತು ! ಹಿಂದುಳಿದವೆರೊ. BS ತುಳಿ 
ದನರೂ, ತುಳಿಸಿಕೊಂಡವರೂ, ಎಲ್ಲಾ ಗೋಳಿಟ್ಟಿರು. ಕಾರ್‌ಗೆ ಆರ್ಡರ್‌ 
ಕೊಟ್ಟವರು ಕಂಗಾಲಾದರು. ವಿಲ್ಲಾಗಳಿಗೆ ಅಡ್ವಾನ್ಸ್‌ ಸುರಿದವರು ಮೂರ್ಛೆ 
ಹೋದರು! 


ಮೂರನೇ ದಿನದಿಂದ ಆರಂಭವಾಯಿತು ಪ್ರತಿಭಟನಾ ಚಳುವಳಿ ! ದೇಶದ 
ಮೂಲೆ ಮೂಲೆಗಳಲ್ಲೂ ಸಭೆಗಳು ನಡೆದುವು. ಸಭೆಗಳಲ್ಲಿ ತೀಕ್ಷ್ಮ ಭಾಷಣ 
ಗಳನ್ನು ಮಾಡಿದ್ದಲ್ಲದೆ, ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಮಹನೀಯರೂ 
ದಿನಪತ್ರಿಕೆಗಳಲ್ಲೂ ವಾರಪತ್ರಿಕೆಗಳಲ್ಲೂ ಮಾಸಪತ್ರಿಕೆಗಳಲ್ಲೂ ವಾರ್ಷಿಕ 
ಸಂಚಿಕೆಗಳಲ್ಲೂ, ನಾಲ್ಕು ನಾಲ್ಕು ಕಾಲಮ್ಮು ಕಾರಿದರು! "" ನಮ್ಮ ದೇಶದಲ್ಲಿ 
ಮಹಾ ಮಂತ್ರಿಸ್ಥಾನಕ್ಕೆ ಯೋಗ್ಯರಾದನರು ಯಾರೂ ಗತಿಯಿರಲಿಲ್ಲವೆ ? ಪರೆ 
ದೇಶದಿಂದ ಆಸು ಮಾಡುವುದು ಯಾವನ್ಯಾಯ ? ಏನು ಧರ್ಮ, ತ 


ಎ೨ 


ವಿಂದರಚೆದರು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗುವುದಿಲ್ಲ 
ನೆಂದು ಮುಷ್ಕರ ಹೂಡಿದರು, "ಕ್ವಿಟ್‌ ಕಿರಲೂರ್‌' ಎಂದು ಕಿರಲಿದರು, ಒರಲಿ 
ದರು! ಅನೇಕ ಪತ್ರಿಕೆಗಳು ಪ್ರತಿಭಟಿಸಿ ಅಗ್ರಲೇಖನಗಳನ್ನು ಬರೆದು ಸಾಕಾಗಿ 
ಕೊನೆಗೆ ಈ ನೇಮಕ ತಪ್ಪುವವರೆಗೂ ಅಗ್ರಲೇಖನನನ್ನೇ ಬರೆಯುವುದಿಲ್ಲವೆಂದು 
ಬೆದರಿಸಿದರು. 


ಸುಮಾರು ಒಂದು ತಿಂಗಳನಂತರ ಅನಂತರಾಜರವರ ನೇಮಕದಬಗ್ಗೆ 
ಸರ್ಕಾರೀ ಪ್ರಕಟಣೆ ಹೊರಬಿತ್ತು; ಮತ್ತು ಅವರ ಆಗಮನದ ದಿನ ಸಹ 
ತಿಳಿಸಲಾಗಿತ್ತು. 


ನನಗೆ ಆದಿನ ಕೈಲ್ವೇಸ್ಟೇಷನ್ನಿನಲ್ಲೇ ಏನು ಅನಾಹುತವಾಗುತ್ತೋ 
ನೋಡಬೇಕೆನ್ನಿ ಸಿತು. ಸ್ಪೇಷಸ್ಲಿಗೆ ಹೋಣೆ.  ಜನನಂದಣಿ ಕಿಕ್ಕಿರಿದು 
ಹೋಗಿತ್ತು! ನನಗೆ ನಿಜವಾಗಿಯೂ ದಿಗಿಲಾಯಿತು ! ಆ ವ್ರಾಣಿಯಮೇಲೆ 
ಇಷ್ಟು ಜಿದ್ದೇ! ಆತ ರೈಲಿಂದ ಇಳಿದಕೊಡಲೇ ಹೆತವಾಗುವುದೇನೋ ನಿಜ, 
ಆದರೆ ಒಬ್ಬನನ್ನು ಮುಗಿಸುವುದಕ್ಕೆ ಇಷ್ಟು ಜನ ಬೇಕೇ ! ಅಯ್ಯೋ ಪಾಸ, 
ಎನ್ನಿಸಿತು. 


ಕೈಲು ಬಂತ್ತು ಫಸ್ಟ್‌ ಕ್ಲಾಸ್‌ ಕಂಪಾರ್ಟ್‌ಮೆಂಟಿನಿಂದ ಮಂತ್ರಿ ದುರಂಧ 
ರರು ಇಳಿದರು. ನುಗ್ಗಿತು ಜನರ ಗುಂಪು! ನಾನು ಹೆದರಿ ಕಣ್ಣುಮುಚ್ಚಿ ಐದು 


ನಿಮಿಷದ ನಂತರ, ಬಿಟ್ಟಿ....... ! 


ಮಂತ್ರಿವರ್ಯರು ತಲೆಯತನಕ ಹಾರಗಳಿಂದ ಮುಚ್ಚಿ ಹೋಗಿದಾರೆ! 
ಪ್ರತಿಭಟಿನಾ ಸಭೆಗಳ ನೇತಾಜಿ ತಗಲೂಫಯ್ಯನವರ ಕೈಯಲ್ಲಿ ಜೋಡಿಹಾರ ! 
ಕೆಂಡಕಾರಿ ಕವಿತ್ವಬರೆದ ಕನಿನೀಪತಿರಾಯರ ಕೈಲಿ ಸರಿಗೆಹಾರ, ನೀರಾವೇಶದ 
ಭಾಷಣಗಳನ್ನೇ ಮಾಡಿದ ನೀರಯ್ಯನವರ ಹಸ್ತದಲ್ಲಿ ನನ್ನೀೀರು, ಗಂಧ, ಅಗ್ರ 
ಲೇಖನವನ್ನು ಆಹುತಿಕೊಟ್ಟಿ ನಾಗಪ್ಪನವರ ಕೈಯಲ್ಲಿ ಕ್ಯಾಮರಾ, ಕಿವಿಯಿಂದ 
ಕಿವಿವರೆಗೂ ನಗೆ! 


ಅಂದಿನಿಂದ ಹೆಚ್ಚುಕಡಿಮೆ ಹದಿನೈದುದಿನ ಕಿರಲೂರಿನ ಜನರಿಗೆ ಪುರುಸತ್ತೇ 
ಇಲ್ಲ. ದಿನಾ ಅಭಿನಂದನಾ ಸಭೆಗಳು, ಅಡ್ರೆಸ್ಸುಗಳ ಅಷ್ಟೋತ್ತರ, ಕ್ಯಾಸ್ಕೈಟ್ಟು 
ಗಳ ಸೈಪೋಟ ! ಪ್ರತಿಭಟನಾ ಸಭೆಗಳ ಮುಂದಾಳುಗಳಾದ ತಗಲೂಫಯ್ಯ.... 
ಇತ್ಯಾದಿಗಳೇ ಈ ಸಮಾರಂಭಗಳಿಗೂ ಮುಂದಾಳುಗಳು. ಅನಂತರಾಜರ 
ಆಡಳಿತ ಅನಂತಾನಂದವನ್ನು ನೀಡುವುದು ಎಂದು ಹೊಗಳಿದರು; ಕವಿತೆಗಳನ್ನು 
ಕಟ್ಟಿದರು, ಕಾಲಿಗೆ ಮುಗಿದರು- ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಕರೆದು 
ಕ್ಸ ಜೋಡಿಸಿದರು, ಪತ್ರಿಕಾ ಪ್ರತಿನಿಧಿಗಳು ಅವರ ಬಾಗಿಲು ಕಾದರು. 


೨೩ 


ಕಿರಲೂರಿನ ಸತ್ರೃಜೆಗಳು ಈರೀತಿ ಮೊದಲು ಕಪ್ಪು ಬಾವುಟವನ್ನು 
ತೋರಿಸಿ ಆಮೇಲೆ ಇಂಥಾ ಸುಖಾಗಮುನನನ್ನು ಬಯಸಿದ್ದನ್ನು ನೋಡಿ ನನಗೆ 
ಬೆಪ್ಪ್ಸಾಯಿತು. 


ಮಾರನೇವರ್ಷದ ಪ್ರೊಬೇಷನರುಗಳ ನೇಮಕದ ಪಟ್ಟಿ ಇನ್ನೂ ಹೊರ 
ಬಿದ್ದಿಲ್ಲವೆಂದು ತಿಳಿದಾಗ, ಕಣ್ಣುಬಿಟ್ಟಿ ! ತಗಲೂಫಯ್ಯನವರ ಮಗ ಅಸಿಸ್ಟೆಂಟ್‌ 
ಕಮಿಷನರಿಯ, ಕಪಿನೀಪತಿರಾಯರ ಅಳಿಯ ರೆವಿನ್ಯೂ ಪ್ರೊಜೇಷನರಿಯ್ಯ 
ವೀರಯ್ಯೆನವರ ಸಂತಾನ ಮತ್ತೊಂದು ಪ್ರೊಬೇಷನರಿಯ, ನಾಗಪ್ಪನ ಮಗ 
ಮಗದೊಂದರ, ವಿದ್ಯಾರ್ಥಿಗಳು ನೂರಾರು ಚಾಕರಿಗಳ, ಕನಸು ಕಾಣು 
ತ್ರಿರುವರಂತೆ. 


ಟಿ. ಸುನಂದನ್ಮು. 





ಚಿಲ್ಲರೆ ಇಲ್ಲದೇ ಇದ್ದರೆ ಕೆಡ್ತು, ಜೇಬಿನಲ್ಲಿರೊ ಸಬಾ ಪೊಟ್ಟಣ ಕೊಡಿ, 


ಪೇಪರ್‌ ಕೊಡ್ತೇನೆ. 


೨೪ 





ಹ 


ವಾದ ಬಾಡಿಗೆ 








೧ 





ನಮ್ಮೂರಿನಲ್ಲಿ ಮನೆ ಬಾಡಿಗೆಗೆ ಹುಡುಕುವುದು, ಗಿಟ್ಟಿಸುವುದು ಇವೆಲ್ಲಾ 
ದಿನಚರಿ ಆಗಿಬಿಟ್ಟಿದೆ. ಗಾಡಿ ಬಾಡಿಗೆ ಗೊತ್ತುಮಾಡುವುದೂ ಅದೇ ರೀತಿ 
ಅನುಭವಕ್ಕೆ ಬಂದಿದೆ. ಸೈಕಲ್‌ ಬಾಡಿಗೆ ಸಕಲರಿಗೂ ತಿಳಿದಿದ್ದೇ ಬಟ್ಟೆ 
ಬಾಡಿಗೆಗೆ ತೆಗೆದುಕೊಳ್ಳುವುದೂ ಉಂಟು ಕಾನ್‌ವೊಕೇರ್ಷ ಹೊತ್ತಿನಲ್ಲಿ 
ಅನ್ನಿ. 


ಆದರೆ ಮನುಷ್ಯನ್ನ ಬಾಡಿಗೆಗೆ -- ನಾನು ಕಂಡಿತ್ತಿಲ್ಲ. ಮನುಷ್ಯರನ್ನ 
ಗುತ್ತಿಗೆಗೆ ತೆಗೆದುಕೊಂಡಿದ್ದುಂಟು, ಕೊಂಡುಕೊಂಡಿದ್ದೂ ಉಂಟು. ಆದರೆ 
ಬಾಡಿಗ್ಗೆ ....ಅಯ್ಯೊ ! ದೇವರೇ! 


ಹದಿನಾಲ್ಕನೇ ತಾರೀಖು ಅಸ್ಸಿ ಹೋದೆ ತಿಂಗಳು, ನಮ್ಮ ಮನೆಯಲ್ಲಿ 
ಜನಗಣತಿ ಮುಗಿದಿತ್ತು. ಪೇಟಿಗೆ ಹೋಗಿ ಅಡವಿಟ್ಟಿದ್ದ ಕೊಳದಪ್ಸಲೆ ಬಿಡಿಸಿ 
ಕೊಂಡು ಬರೋಣ ಅಂತ ಹೋದೆ. ಗಿರಿವಿ ಅಂಗಡೀಲಿ, “ ಸ್ವಲ್ಪಹೊತ್ತು ಇರಿ 
ಸಾರ್‌. ನಮ್ಮ ಹುಡುಗ ಬಾಡಿಗ್ಗೆ ಹೋಗಿದ್ದಾನೆ. ಬರುತ್ತಲೂ ತೆಗೆಸಿ 
ಕೊಡ್ತೀನಿ” ಎಂದರು. " ಇದೇನ್ರೀ ನಿಮ್ಮ ಹುಡುಗ ಬಾಡಿಗ್ಗೆ ಅಂದರೆ? 
ಎಂದು ಶೇಳಿದೆ ಹೌದು ಸಾರ್‌ ಬಾಡಿಗ್ಗೆ ಹೋಗಿದಾನೆ. ಜನಗಣತಿಯವರು 
ಬಂದಾಗ ನಮ್ಮನೇಲಿ ಅವನ್ನ ತೋರಿಸಿದಿವಿ. ನಮ್ಮವರದೇ ಒಂದು ಮನೆ 
ಇದೆ ಆ ಕೇರೀಲಿ. ಇಲ್ಲಿಂದ ಮುಗಿದ ಕೂಡಲೇ ನಮ್ಮ ಹುಡುಗರನ್ನು ಅಲ್ಲಿಗೆ 
ಕಳಿಸಿದೆ. ಆ ಮನೆಯಲ್ಲೂ ಅವರೇ ಜನಗಣತಿ ಹೊತ್ತಿಗೆ ಇದ್ದರೆ - ಅಲ್ಲೂ ಲೆಕ್ಕ 
ಸರಿಹೋಗುತ್ತೆ. ಅವರು ನನ್ಮು ಹುಡುಗರಿಗೆ ತಲಾ ೨-೨ ರೂಪಾಯಿ ಕೊಡು 
ತ್ತಾರೆ. ಬಡವರು ಸಂಪಾದಿಸಿಕೊಳ್ಳಲಿ ಎಂದು ನಾನೂ ಒಪ್ಪಿದೆ. ಇಲ್ಲದೇ ಇದ್ದರೆ, 
ಕೊಡೋ ಊಟಿ ಎಲ್ಲಿಗೆ ಸಾಕು ಸಾರ್‌?' ಎಂದ. 


" ಏನಯ್ಯಾ, ಕಾಲ ಮಿಂಚಿಹೋಯ್ತೆ? ನನ್ನನ್ನು ಯಾರಾದರೂ ಬಾಡಿಗ್ಗೆ 
ತೊಗೋತಾರೆ ಅಂತೀಯಾ? ಈ ಕೊಳದಪ್ಪಲೆ ಬಡ್ಡಿ ಹಣವಾದರೂ ಗಿಟ್ಟು 
ತ್ರೇನೋ!' ಎಂದೆ. 


"ಇಲ್ಲಾ ಸಾರ್‌. ನೀವೆಲ್ಲಾ ಓದ್ದೋರು ಸಿಕ್ಕಿಹಾಕಿಕೊಂಡು ಬಿಡ್ತೀರಿ. 
ನಮ್ಮ ಹುಡುಗನಿಗೆ ಬೇರೆ ರುಮಾಲು ಸುತ್ತಿದರೆ, ಅವನ ತಂದೆ ತಾಯಿಗಳಿಗೇ 
ಗುರುತು ಸಿಗೊಲ್ಲ ; ಹಾಗಿರ್ತಾರೆ ನಮ್ಮ ಹುಡುಗರು ' ಎಂದ. 


ಎ0 


ಮೂಗಿನಮೇಲೆ ಬೆರಳಿಟ್ಟು ಕೊಂಡು ಬಾಡಿಗೆ ಹುಡುಗ ಬರೋ ತನಕ 
ಕಾದಿದ್ದೆ. ಸುಮಾರು ಹತ್ತುವರ್ಷದ ಮೂರು ಹುಡುಗರು ಹಾವಿನ ಸಿಂಬಿ ತಲೆಗೆ 
ಸುತ್ತಿಕೊಂಡು, ಸ್ವಲ್ಪ ಹೊತ್ತಾದಮೇಲೆ, ರುಣ ರುಣ ಶಬ್ದಮಾಡಿಕೊಂಡು 
ಹಿಂತಿರುಗಿ ಬಂದರು. ನನ್ನ ಕೊಳದಪ್ಪಲೆ ಒಳಗಿಂದ ಹುಡುಕಿ ತರೋವಾಗ 
ಕೇಳಿದೆ "ಎಷ್ಟಯ್ಯಾ ಗಿಟ್ಟಸಿದೆ' ಅಂತ. "ಆರು ರೂಪಾಯಿ ಸಾಮಿ. ಮೂರು 


ಕಡೆ ಬಾಡಿಗ್ಗೆ ಒಪ್ಪಿಕೊಂಡಿದ್ದೆ.' ಎಂದ. 
— ಅಲ್ಲಾ! ಮನುಷ್ಯ !- -ಬಾಡಿಗ್ಗೆ ! 
ಇನ್ನೂ ಏನೇನಿಡೆಯೋ? 


ಅರೆಹೊಟ್ಟೆ ಆದರೆ ಬಾಡಿಗ್ಗೆ ಒಪ್ಪಿಕೊಂಡಾಗ. ಪೂರ್ತಾ ಉಪವಾಸ 


ಆದರೆ ಮನುಷ್ಯನ್ನ ಮಾಕೋದರಲ್ಲಿ ತಪ್ಪೇನು ಅಂತೀನಿ... 


ವ್ಯಯ. 


ಯೌ ನ್ವನವು ಬಲು ಅಮೋಘವಾದ ನರ. ಏನನ್ಕಾಯ! ಅದನ್ನು ಮಕ್ಕಳ ಮೇಲೆ 
ವ್ಯರ್ಥಮಾಡುವುದು ?'. ಎಂದರಂತೆ ಬರ್ನಾಡ್‌ ಷಾ ! 
—ತಮ್ಮು ತಾಯಿಯನ್ನು ಜ್ಞಾಸಿಸಿಕೊಂಡರೇನೋ ? 


x x x ¥ 
ಆತನ ಹಿರಿಮೆ ಏನು ಎನ್ನುತ್ತೀರಿ - ನುಂಗಲಾರದ ತುತ್ತನ್ನು ಬಾಯಿಗೆ ಹಾಕಿಕೊಳ್ಳು 
ಪುದು__ಅನಂತರ ಅದನ್ನು ನುಂಗುವುದು. 


ಸ x 
ಹಸುವಿಗೆ ಬಾದಾಮಿ ತಿನ್ನಿಸಿದರೆ ಬಾದಾಮಿ ಹಾಲು ಕೊಡುತ್ತದೆ. ಶಾಲಾ ವಿದ್ಯಾರ್ಥಿಯ 


ಹರಟಿ 'ಯಿಂದ. 


ಚ... 


ಸ ಟೆ 
ಎ೫ ಮುಖ ಚಿಕಿತ್ಸೆ 1ಡ. 


ದಿನಕ್ಕೊಂದಾವರ್ತಿ ಮೌಡರ್‌ ಎರಚುವುದರಿಂದ ಮಾತ್ರ ಭಾರತೇಯ 
ಶ್ರೀಮಂತ ಮಹಿಳಾಮಣಿಗಳು ತಮ್ಮ ಸಹೆಜಸುಂದರವಾದ ಅಂದಚಂದಗಳ 
ನ್ನು ಳಿಸಿಕೊಳ್ಳ ಲಾರರೆಂದು ಈಚೆಗೆ ನಮ್ಮ ದೇಶದ ಪ್ರವಾಸ ಮುಗಿಸಿದ ಹಾಲಿ 
ವುಡ್ಡಿನ ಪ್ರಖ್ಯಾತ ಮುಖಚಿಕಿತ್ಸಕರೊಬ್ಬರು ಹೇಳಿಕೆ ಕೊಟ್ಟರುವರು. ವೃತ್ತ 
ಸತಿ ತ್ರಕೆಗಳಲ್ಲಿ ಬರುವ ಜಾಹಿರಾತುಗಳನ್ನು ಒಮ್ಮೆ ಓದಿದರೊ ಕೂಡ ಮೂವತ್ತು 
ನಲವತ್ತರ ಹತ್ತಿರ ಹತ್ತಿರ ನಯತಿ ಅನೇಕ ಭಾರತೇಯ ತಾರೆಯರು 
ತ್ಚೆಲ ಚೂರ್ಣ ಸಾಬೂನುಗಳಿಂದ ತಮ್ಮ ಹರೆಯವನ್ನು ಉಳಿಸಿಕೊಳ್ಳಲು ಪ್ರಯ 
ತ್ಲಿಸುತ್ತಿರುವರೆಂದು ತಿಳಿದುಬರುತ್ತದೆ. ಆದರೆ. . ಈ ಉಪಾಯಗಳಿಂದ ಏನೂ 
ಪ್ರಯೋಜನನಿಲ್ಲವೆಂಬುದನ್ನು ಆ ತಾರೆಯರ ಚಿತ್ರಗಳನ್ನು ನೋಡಿ ತಲೆ ಚಚ್ಚಿ 
ಕೊಂಡಿರುವ ನಮಗೆಲ್ಲ ವೇದ್ಯವಾದ ಸೆಂಗತಿ. ಹಾಲಿವುಡ್‌ನನರೇ ಬಂದು, 
ನಮಲ್ಲಿ ಮುಖಚಿಕಿತ್ಸಾಲಯಗಳನ್ನು ತೆಕೆಯುವತನಕ ಕೆಳಗೆ ನಮೂದಿಸಿರುವ 
ಸೌಂದರ್ಯಲಾಭೋವಾಯಗಳನ್ನು ನಮ್ಮ ಹೆಣ್ಮಣಿಗಳು ಆಚರಿಸಬಹುದು. 
ಹಾಗೆ ಮಾಡಿದರೆ, ಅವರ ಮುಖಗಳು ತುಂಬಾ ಆಕರ್ಷಣೀಯವಾಗುವುದರಲ್ಲಿ 


ಸಂದೇಹವಿಲ್ಲ. 


ಕಾಕಂಬಿ, ಆಡಿನ ಹಾಲ್ಕು ಮೈದಾಹಿಟ್ಟು ಇವು ಮೂರನ್ನೂ ಕಲಸಿಟ್ಟ 
ಕೊಂಡ್ಕು ಪ್ರಯೋಗವನ್ನು ಪ್ರಾರಂಭಿಸಬಹುದು. ಮುಖದಮೇಲೆ ಬೇಸರ 
ಕೋಪ ನಿರಾಶೆ ಇವುಗಳಿಂದಲೂ ವಯೋಧರ್ಮದಿಂದಲೂ ಬೀಳುವ ಸುಕೃನ್ನು 
ತಿದ್ದಲು ಇದು ಒಳ್ಳೇ ದ್ರಾನಕ. ಮೊದಲು, ಸೆದರಿ ಮುಖವನ್ನು ಒಂದು 
NE. ಮಂಚಕೆ ಅಡ್ಡವಾಗಿರಿಸಿ, ಸುಕ್ತಿ ನೊಳಕ್ಕೆಲ್ಲ 
ದ್ರಾವಕವನ್ನು ತುಂಬುವುದು. ಇತರೇ ಹವ್ಯಾಸಗಳಿಲ್ಲದೆ ಇರುವ ಹಿಳೆ 
ರಿಗೆ ಇದು ಉತ್ರ ಮವಾದ ಉದ್ಯೋಗ. ನಾಲ್ಕು ತಿಂಗಳವರೆಗೆ ದಿನವೂ ಈ 
ರೀತಿ ಮಾಡುತ್ತ ಬಂದು, ಅನಂತರ ಕನ್ನಡಿ ನೋಡಿದಾಗ, ಥಿಮಗೇ ಅಶ್ವ ರ್ಯ 
ವಾಗುತ್ತದೆ. 


ನಿಮಗೆ ಕೆನ್ನೆಗೆ ಹೊಜೆಯುವ ಅಭ್ಯಾಸವಿದ್ದರೆ, ಹಪ್ಪಳದ ಹಿಟ್ಟನ್ನು ದಪ್ಪ 
ವಾಗಿ ಮಾಡಿಕೊಂಡು ಹತ್ತಿಪ್ಪತ್ತು ಸಲ ಹೊಡೆದುಕೊಳ್ಳ ಬಹುದು, ಯಾರೂ 
ಬೇಡ, ಎಂಬುವ ಹಾಗಿಲ್ಲ. ಆಮೇಲೆ, ಮುಖವನ್ನು ಒಂದು ಸಕ್ಕಕ್ಕೆ ತಿರುಗಿಸಿ 
ನೋಡಿದರೆ, ಬೇಸರದ ಉದ್ದುದ್ದ ಗೆರೆಗಳ್ಕೂ ಆಯುನ್ಯ ದ ಅಡ್ಡ ಸೆತೆಗಳೂ ಅಗಲ 


ಗಲವಾಗುತ್ತ ಬಂದ್ಕು ಕಡಿಗೆ "ಮುಖವನ್ನೆಲ್ಲ El ಮಾಯವಾಗುವುದನ್ನು 


೨೭ 


ನೀನೇ ಗೋಚರಿಸಬಹುದು! ದತ್ತಿ ಗೆರೆಯೇ ಇಲ್ಲವ ಇಂಥ ಸುಖ ಚಿರಕಾಲ 
ಹಾಗೆಯೇ ನಿಲ್ಲಬೇಕಾದತ್ಕ ಬಹಳ ತ್ರಾಸ ತೆಗೆಮಕೊಳ್ಳ 'ಬೇಕಾನುತ್ತದೆ. ಅದು 
ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತದೆ. 


ಮುಖದಮೇಲಿನ ಮಾಂಸಖಂಡಗಳಿಗೂ ಚರ್ಮಕ್ಕೂ ವ್ಯಾಯಾಮ 
ಕೊಡುವುದರಿಂದ ಈ ಉಪ್ಲೀಶ ಸಫಲವಾಗುತ್ತದೆ. ಬಲ ೨ನ್ಷೆಯೆಸ್ನೂ, ಅನಂ 
ತರ ಎಡಕೆನ್ನೆಯನ್ನೂ. ಕೈ ಬೆರಳುಗಳಿಂದ ಜೋನಾನನಾಗಿ ಎತ್ತಿ ಹಿಡಿದು 
ಗಳಕ್ಕನೆ ಕಿನಿವರೆಗೂ ಎಳೆದು ಬಿಗಿಸಬೇಕು. (ಹಾಲಿವುಡ್‌ನಲ್ಲಿ ಇದಕ್ಕೋಸ್ಕರ 
ಛಿ ಕೆ ಕ್ಲಿಪ್‌ ''ಗಳನ್ನು ತಯಾರುಮಾಡಿದ್ದಾರೆ) ಈ ತೆರದ ಸೆಳೆತದಿಂದ ಕೆಕ್ನೆಗ 
ಕೆರಡೂ ಒಂದು ಮಟ್ಟಕ್ಕೆ ಬಂದಮೇಲೆ, ಮುಖನನ್ನು ಮಂಚದಮೇಲಿಟ್ಟು ಬಲ 
ಪಕ್ಕದಲ್ಲಿ ಒಂದು ಕೊಟ್ಟನ್ನು ಇರಿಸಿಕೊಳ್ಳಿ. ಸ್ತ್ರೀಯರ ಸೌಂದರ್ಯ, ಒಲುಮೆ 
ಒಲವು, ಒಯ್ಯಾರ-- ಇವುಗಳನ್ನೇ ವರ್ಣಿಸುವ ಅಧುನಿಕ ಕವನಗಳನ್ನು ಹಾಲು 
ನೀರಲ್ಲಿ ನೆನೆಸಿ ಅರೆದು, ಅದನ್ನು ಒಂದು ಬೆಳ್ಳಿ ತಟ್ಟಿ ಯಲ್ಲಿ ತಂದು ಎಡಪಕ್ಕ 
ದಲ್ಲೇ ಇರಿಸಿ. ಈಗ್ಯ ಅಲ್ಲಿರುವುದು (3) ಮು (2) ಕೊಟ್ಟು (3) ಹರಿ 
ನೆನಪಿರಲಿ ನೆನಪಿದ್ದ ಮೇಲೆ, 2ರಮೇಲೆ 3ರನ್ನಿಟ್ಟು 1ರ ಪಕ್ಕದಲ್ಲಿ ಚಕಾ) 
ಹೊಡೆಯಿರಿ. 35 ಸಲ ಹೀಗೆ ಮಾಡಿಕೊಂಡ ಮೇಲೆ, ನಿರಾತಂಕವಾಗಿ ಆರಾ 
ಮದ ಕುರ್ಚಿಯಲ್ಲಿ ಕುಳಿತು ಬೇಕಾದ ಹಾಗೆ ಹಾಡು ಹೇಳಿರಿ... ಸಾಧ್ಯವಾದರೆ. 
ಸಾಧಾರಣ ಮುಖಗಳಿಗೆ ಇಷ್ಟು ಸಾಕು! ಅಸಾಧಾರಣ ಮುಖಗಳಾದರೆ, 
ಕಾಕಂಬಿ ಅಧವಾ ಹಿಟ್ಟು ಅಧವಾ ಅರೆದದ್ದು ಇವುಗಳನ್ನು ಮುಖದ ಪಕ್ಕದ 
ರೊಟ್ಟಿಗೆ ಬಳಿದು ಅದಕ್ಕೆ ಬಡಿದು ನಿರಾತಂಕವಾಗಿರುವುಡೀ ಮೇಲು. 


ಗೋರಿಂಗನ ಸಾನಿನ ಸುದ್ದಿ ಕೇಳಿದಮೇಲೆ ಸ್ಟಾಲಿನ್ನನು ತನ್ನಹತ್ತಿರ ಇದ್ದ ಗಾಜಿನ 
ಕೊಳವೆಯನ್ನು ಎಸೆದುಬಿಲ್ಬಸಂತೆ. 


೫. Kd kd 
ಕೊರವಂಜಿ ಕಛೇರಿಗೆ ಕಳ್ಳರು ಬಿದ್ದಿದ್ದಾಗ ಬೆಲೆಯುಳ್ಳೆ ದುದು ಯಾವುದೂ ಕಳುವಾಗ 
ಲಿಲ್ಲವಂತೆ.- 
—ಇಲ್ಲಿರಬೇಕಾದ ಕುಹಕಿಡಿಯೊಂದೇ ಕಳುವಾದುಡು.. .(ಸಂ.) 


ಸ ತ. kd 


AS 
ವಿ 

ಒಂದೇ ದಿವಸದ ಪೇಪರಿನಲ್ಲಿ $ 

4 


ಹಿತಾ ನಾವೀ ಫೈ ಯಕ ಕದ ತ್ರ ಕುರುತಾತ ಕಡಗ 


ಡ್ವಟ್ಟ ಕಾಷ್ಟ 





ಅಕ್ಟೋಬರ್‌ 16ನೇ ತಾ॥ 


ಪ್ರಪಂಚದ ಶಾಂತಿಯನ್ನು ಕೆಡಿಸಿ ಎರಡನೆಯ ಮಹಾಯುದ್ಧಕ್ಕೆ ಕಾರಣರು ಎಂದು 
ನಿರ್ಧರಿಸಲ್ಪಟ್ಟಿ ಒಂಬತ್ತು ಜರ್ಮನ್‌ ನಾಜೀ ಪ್ರಮುಖರನ್ನು ಗಲ್ಲಿಗೇರಿಸಿ ಸಾಯಿಸಲಾಯಿತು. 
ಸ ಹ ತ ಹ 
ಇಪ್ಪತ್ತು ಜರ್ಮನ್‌ ವೈಜ್ಞಾನಿಕ ಪ್ರಮುಖರನ್ನು ಅಮೆರಿಕನ್‌ ಸೈನ್ಯದವರು ಗುಟ್ಟಾಗಿ 
ಸಾಗಿಸಿ ಅನರ ಕೈಯಿಂದ ಹೊಸ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವರು. 


x x ೫. ಇ. 

“ ಹಿರೊಸಿಮ, ನಾಗಸಾಕಿಗಳನ್ನು ಧ್ವಂಸಮಾಡಿ ಅಬಾಲಗೋಸಾಲ ಸುಟ್ಟು ಬೂದಿ 
ಮಾಡಿದ್ದು ಬ್ರಿಟಿಷ್‌ ಹಾಗೂ ಅಮೆರಿಕನ್‌ ಜನನಾಯಕರು ! (ಮ್ಯಾಂಚಿಸ್ಟರ್‌ ಗಾರ್ಡಿ 
ಯೆನ್‌). 

x x ¥ x 

“ ಪ್ರಪಂಚವು ಮತ್ತೆ ಎರಡು ಹೋಳಾಗಿದೆ. ಮತ್ತೊಂದು ಯುದ್ಧದ ಹೊಗೆಯಾಡು 
ತ್ತಿದೆ. ಇದನ್ನು ನಿಲ್ಲಿಸಬೇಕು” (ಫ್ರೆಂಚ್‌ ವಿದೇಶಾಂಗ ಮಂತ್ರಿ ...ಶಾಂತಿ ಸಮ್ಮೇಳನದ 
ಕೊನೆಯ ಅಧಿವೇಶನದಲ್ಲಿ). 

೫ ೫. x. x 

“ ಎಲ್ಲವೂ ಕ್ಷೇಮವಾಗಿದೆ ಎಂದು ನಾವು ಸುಮ್ಮನಿರುವ ಹಾಗಿಲ್ಲ. ಚಕ್ರಾಧಿಪತ್ಯದ 
ರಕ್ಷಣಾವಿಧಾನವನ್ನು ಕೊಲಂಕಷನಾಗಿ ವ್ಯವಸ್ಥೆ ಮಾಡಬೇಕು ? (ಚಾಬ್‌ಫೀಲ್ಡ್‌ ಪ್ರಭುಗಳು... 
ಬ್ರಿಟಿಷ್‌ ಪಾರ್ಲಿಮೆಂಟ್‌ನಲ್ಲಿ) 


x ೫ ೫ x 
“ ಏಷ್ಯಾಖಂಡ ಆಫ ಕಾಖಿಂಡಗಳ ಜನಗಳನ್ನು ನಾವು ಹಿಂಸಿಸುತ್ತಿ ರುವುದನ್ನು 
ಕುರಿತು, ವಿದೇಶಿಗಳು ಟೀಕೆ ಮಾಡುವಹಾಗಿಲ್ಲ. ನಮ್ಮದು ಬಿಳಿಯವರ ದೇಶ” 
(ಸಂಯುಕ್ತ ರಾಷ್ಟ್ರ ಶಾಸನವನ್ನು ರಚಿಸಿದ ಸ್ಮಟ್ಸ್‌ರು). 
x x ಹ ೫. 


“ ಇತೆರ ಎಲ್ಲ ಕಡೆಗಳಲ್ಲೂ ಶಾಂತಿ ನೆಲೆಸಿದರೂ ಗಡಿಪ್ರಾಂತದಲ್ಲಿ ಹೊಡೆದಾಟ ಇದ್ದೇ 
ಇರುತ್ತದೆ » (ಅಬ್ದುಲ್‌ ಖಯೂಂ ಖಾನ್‌) 
x x x x 
“ ರಸ್ಯಾದೇಶದ ಬಡ್ಡೆಟ್‌ನಲ್ಲಿ ಮುಂದಿನ ವರ್ಷ ದೇಶದ ಸೈನಿಕೆಬಲವನ್ನು ಹೆಚ್ಚಿಸುವ 
ಸಲುವಾಗಿ ಶಾಸ್ತ್ರೀಯೆ ಸಂಶೋಧನೆಗೆ ಈ ವರ್ಷಕ್ಕಿಂತ ಎರಡೂನರೆಯಷ್ಟು ಹಣ ” 


x ಸ. ೫. x 
ಓಂ ಶಾಂತಿಃ ಶಾಂತಿಃ ಶಾಂತಿಃ 


೨೯ 


4 ಸಾರ್‌! ಈಾ 


ಮಧ್ಯಾಹ್ನ 2-30ಕ್ಕೆ, ಯಾರೋ ಹೊರಬಾಗಿಲ ಹತ್ತಿರ ಬಂದು, 'ಸಾರ್‌' 
ಅಂದರು. “ನಾ...ರ್‌' ಎಂದು ಅದನ್ನೇ ಮತ್ತೆ ಹೇಳಿದರು. ಕೀಚಲು ಧ್ವನಿ. 
ಯಾವುದೋ ಕೆಲಸದಮೇಲೆ ಬಂದಿದ್ದವನಿರಬೇಕು. " ಸಾರ್‌'... ಅಂಗಲಾಚುವ 
ದನಿ. ವಿನಯ ಇದ್ಕೆ ಮನುಷ್ಯನಲ್ಲಿ. ಸಾಲಗಾರ ಗೀಲಗಾರ ಆ " ಸಾರ್‌ 
....ನಾನು ಮನೆಯಲ್ಲಿಲ್ಲವೊ ಏನೋ ಎಂಬ ಭಯ ಕಾಣಿಸಿತು ದನಿಯಕ್ಷಿ. 
ಕೊಂಚ ಹೊತ್ತು ಆಸಾಮಿ ಮೌನವಾಗಿಯೇ ಇದ್ದ. ಪಾಸ! ಎಷ್ಟು ದೂರದಿಂದ 
ಬಂದಿದಾನೊ? "ಹೋಗಿಬಿಟ್ಟು ಬಾರೊ, ಅವರನ್ನ ನೋಡಿ ಈ ಮಾತು ಹೇಳಿ 
ಇತ್ಯರ್ಧಮಾಡಿಕೊಂಡು ಬಾ' ಅಂತ ಯಾವನಾದರೂ ಈತನನ್ನ ಹಿಡಿದು ಬಲ 
ನಂತವಡಿಸಿ ಕಳುಹಿಸಿದಾನೊ, ಏನೊ! ನಿಂತ ಕಾಲು ಬದಲಾಯಿ.ಸುತ್ತಿರ 
ಬಹುಮ, ಈಗ. ಯಾಕೆ? ಸುಮ್ಮನಾಗಿ ಬಿಟ್ಟ ದಾನಲ್ಲಾ, ಪ್ರಾಣಿ! ತುಂಬಾ 
ಶಾಂತಿಪ್ರಿಯ! ಅಧವಾ, ಇನ್ನೂ ಹೊಟ್ಟಿಗೆ ಪಿಂಡ ಬಿದ್ದಿಲ್ಲವೋ ಏನೊ? 
ಮತ್ತೊಬ್ಬನಾದರೆ, ಇಷ್ಟು ಹೊತ್ತಿಗೆ..." ಸಾರ್‌'. ಓ! ಜೀವ ಇಡೆ. ಇವ 
ನಿಗೂ, "ಸಾ...ರ್‌', ಮತ್ತೆ ದೈನ್ಯ. ಇದೇ ತಪ್ಪು ನಮ್ಮ ಜನರಲ್ಲಿ! ಧೈರ್ಯ 
ಇರಬೇಕು, ದೈನ್ಯ ಇರಕೂಡದು. ಒಬ್ಬರೆ ಮನೆಗೆ ಹೋಗುತ್ತೇವೆ, ಬಾಗಿಲು 
ಹಾಕಿರುತ್ತದೆ, ನೆಟ್ಟಗೆ ಬಾಗಿಲಮೇಲೆ ಕೈಹಾಕಿ ನಾಲ್ಕು ಸಲ ಬಡಿದು ಒಳಗಿರು 
ವವರನ್ನು ಎಬ್ಬಿಸಿ, ಮೆಹಾರಾಯ ಮನೆಯಲ್ಲಿದಾನೋ ಇಲ್ಲವೊ, ಅಂತ ಪತ್ತೆ 
ಹೆಚ್ಚುವುದಿಲ್ಲ...ಸಾರ್‌ ಸಾರ್‌ ಅಂತ ಬೆಕ್ಕಿನ ಮರಿಹಾಗೆ ಬಾಗಿಲಾಚೆ ಗೋಳಾ 
ಡುವುದು....ಥೂ |..." ಸಾರ್‌'...ಎಲಾ! ಜಡಭರತ! ಇನ್ನೂ ಅದೇ ಶ್ರುತಿ 
ಯಲ್ಲೇ ಕೂಗುತ್ತಿದೀಯೆಲ್ಲೋ? ಹಿಂದೆ ನೀನು ಕೂಗಿದ್ದು ಕಿವಿಗೆ ಬೀಳದೆ ಇದ್ದ 
ಮೇಶೆ, ಆದ ಸತ ಎತ್ತರದಲ್ಲಿ ಕೂಗಬೇಕು ಎಂಬ ವರಿಜ್ಞಾ __ನವೇ ಬೇಡವೆ? ಇ 
" ಸಾ..ರ್‌', ಅಯ್ಯೊ! ಪ್ರಾಣಿ... ಉದ್ದ ಎಳೆಯುತ್ತಿ ದೀಯೆ... . ಹೊರತು, 
ಎತ್ತರೆ ಬೆಳೆಯಬೇಕೋ ! | ಡಬ ! ! ಡಬ್‌'! ಸಾರ್‌'....ಹಾ! ಅದೀಗ ಗಂಡ 
ಸುತನ ! ಬಾಗಿಲು ಬಡಿಯದೆ ಅದೆಂತಹ ಒದರಾಟ ? ಚ ಬಡಿ, ಕ್ಳೈ ನೋವು 
ಹತ್ತುವಷ್ಟು! ಬಾಡಿಗೆ ಮನೆ ನನಗೇನಂತೆ? ಅಲ್ಲಾ ! ಸಾರ್‌! ಸಾರ್‌! ಅನ್ನಿಸಿ 
ಕೊಳ್ಳೊ ಪಕ್ಕಿ ನನಗೇನು ಇವನು ಸರ್‌ ವೈ ಟಲ್‌ "ಕೊಟ್ಟ ದಾನೆಯೇ? ಕೂಟ್ಟ ರೂ 
ನಾನು “ಅಂಗೀಕಂಸಬಹುದೆ ? ಸ್ವಾಮಿ, No ಚರ ಟು ಒಂದುಸಲ ಎರಿ 
ಇವನ ನಾಲಗೆ ಟಗ 3 ..."ಢಬ್‌ ಢೆಬ್‌'....ಸರಿ ! ನಾನು 


೩೦ 


ಯೋಚಿಸಿದ್ದೇ ಸರಿ. .ಊಟವಾಗಿಲ್ಲ, ಇಸಮಿಗೆ ಇನ್ನೂ ! ಅಲ್ಲಾ ! ಇವನಿಗೆ 
ಹೊಟ್ಟಿ ಯಲ್ಲಿ ತಾಳವಾದರೆ, ನನ್ನ ಇತ್ತೆ ಯನ್ನೆ ಫೆ ಕೆಡಿನಬೇಕ್ಕ ಇಲ್ಲಿಗೆ ಬಂದು? 
ರಫಿ ಹೇಳಿಕಳುಹಿಸಿದ್ದೆನೆ. "ಸಾರ್‌' ಸಾ ಈಗಲೇ ನಾನು ಇವನನ್ನ 
ಒಳಕ್ಕೆ ಕರೆದು ಕೂರಿಸಿ ಕಾರಭಾರ ನಡೆಯಿಸಡಿ ಹೋದರೆ, ಪ್ರಪಂಚ *ಸಾರ್‌' 
ಮುಳುಗಿ ಹೋಗುತ್ತದೆಯೇ? ಬಂಗಾಳದ ಅನಾಹುತಗಳು ಬಿಹಾರಿಗೂ ಹರಡು 
ತ್ರನೆಯೇ? "ಸಾರ್‌' ಯಾಕೊ! ಮನುಷ್ಯ ತಾಳ್ಮೆ ಕಳೆದುಕೊಳ್ಳು ತ್ತಿ ದಾನೆ. 
ಭಗವದ್ಗೀತೆ ಓದಿಲ್ಲ ಅಂತ ಕಾಣುತ್ತೆ. ಪಾಸಿ " ತ ಹೊ! ಹೊ! ಅಷ್ಟು 
ಕೀಗಬೇಡ, ತಮ್ಮ! ಕೋಪವೆಂಬುದನರ್ಥಸಾಧಕ....ಇತ್ಯಾದಿ ಗಟ್ಟಿ ಮಾಡಿಸಿಲ್ಲವೊ, 
ಏನೊ, ಈತನ ಮೇಷ್ಟರು? "ಡಬ್‌ ಢಬ್‌ ಢೆಬ್‌' ಗುದ್ದಿ ಗುದ್ದಿ ಮುಷ್ಟಿ ಯಾಕೆ 
| ನೋಯಿಸಿಕೊಳ್ಳು ತ್ರೀಯೋ , ಬಡಪಾಯಿ !... ತಪ್ಪಾಯ್ತು. , ತನ್ಸಾಯ್ತು. 

ಬಡವಾಯಿ ಡು ಅಸಭ್ಯಮಾತು ಅಂತ ನಿಶ್ಚಯವಾಗಿ ಹೋಗಿದೆ, ಮೊನ್ನೆ. 

ನೀನು ಯಾರೋ, ಏನೋ, ಯಾವ ಬೂತ ಯಾವ ಧಾಹ 
ನಿನ್ನನ್ನ ನಾನು ಅರಿಯದೆ ತಿಳಿಯದೆ ಅಸಭ್ಯ... "ನಾರ್‌' ಮತ್ತೆ, ಅದನ್ನೇ 
ಒದರುತ್ತೀಯೆಲ್ಲೋ? ಇನ್ನೇನೂ ಬರೋದಿಲ್ಲವೆ ? ಯಜಮಾನರ ಅನ್ನ 
ಬಹುದು ; ಬುದ್ದಿಯವರೇ ಅನ್ನಬಹುದು, ಮಿಸ್ಟರ್‌ ಅಂತಾರೆ, ಹೆಲೋ ಅಂ 
ತಾರೆ..."ಸಾರ್‌' ಇದೊಂದು ಗ್ರಹೆಚಾರ ನಮ್ಮ ಲ್ಲಿ...ಈಗ ನಾನು ಒಳಗಿಂದ 
ಯಾರು? ಅಂತ ಕೂಗಿದರೆ ಆತ ಆಚೆಯಿಂದ "ನಾನು' ಅಂತ ಧ್ವನಿ ಕೊಡು 
ತ್ತಾನೆಯೇ ಹೊರತು, ತನ್ನ ಹೆಸರು ಕುಲ ಗೋತ್ರ ಕಾರ್ಯ ಕಾರಣ ಯಾವುದೂ 
ಹೇಳುವುದಿಲ್ಲ. ನಾವೇ ಊಹಿಸಿಕೊಳ್ಳ ನ್ನು ಜೂ ರ್‌್‌್‌ ಹಶಿ 
ನೋಡಿದರೆ, ಆಸಾಮಿ ನನ್ನನ್ನ ಕಂಡರೆ ತರೆ ಒಡಿಯುತ್ತಾನೆ ಅಂತ ತೋರುತ್ತೆ. 
...ಅಷ್ಟು ಬೆಂಕಿ ಕಾರುತ್ತಿರಬೇಕು, ಇಷ್ಟು ಹೊತ್ತಿಗೆ, "ಢಬ್‌ ! ಢಬ್‌ !' ಧೆತ್‌! 
ಈ ಮನೆಮಕ ಕೋ, ಸೇರು ಪಾವು i ಸಾಲಾಗಿದ್ದರೂ ಒಂದೂ ಸಮ 
ಯಸಕ್ಸೆ ಗುರವ; ನಾನೇ ಎದ್ದುಹೋಗಿ " ಸಾರ್‌! ತಾಳಬಾರಡೇನೊ ? 
ತಮ್ಮ! ನಾನೇ ಎದ್ದುಹೋಗಿ ಚಿಲಕ. ತೆಗೆಯಬೇಕು "ಢಬ್‌' ಎಲ್ಲಿ ಹಾಳಾಗಿ 
ಹೋಗಿವೆ, ಎಲ್ಲಾ? "ಸಾರ್‌' ನಿನ್ನ ಮನೆಯಲ್ಲೂ ಹೀಗೆಯೇ ಅಲ್ಲವೇನೋ?.... 
ಕೂಗುತ್ತಾನೆ, ಮಹಾ, ಮಭ್ಯಾಹ್ನೆ ಎರಡೂವರೆ ಗಂಟಿಗೆ ಬಂದು.. .ಇಷ್ಟು ಹೊತ್ತಿ 
ನಲ್ಲಿ ನಿನ್ನ ಮನೆಮಕ್ಕಳೂ ನಿನಗೆ ಸಿಗುವುದಿಲ್ಲ ನೀನೂ ಕೂಡ ನನ್ನ ಹಾಗೆ 
ಮಲಗೇ ಇರುತ್ತೀಯಾ... ಬಹುಶಃ " ಢರ್ಬ ಢೆಬ್‌' ಮಸಲಾ, ನಾನೇ ನಿನ್ನ 
ಮನೆಗೆ ಬಂದು ನಿನ್ನ ಬಾಗಿಲ ಹತ್ತಿರ ಹೀಗೆ ನೆಟ್ಟು ಕೊಂಡು, ತಲೆ ಕೆರೆಯುತ್ತ 
ನಿನ್ನಹಾಗೆ ಸಾರ್‌ ಸಾರ್‌ ಸಾಾರ್‌ ಅಂತ..." ಸಾ.......ರ್‌' ಥೂ! 
ಹಾಳು ! ಎದ್ದೇ ಬಿಡುತ್ತೇನೆ "ಸಾರ್‌' ಒಳ್ಳೇ ಯಮಕಿಂಕರ "ಢಬ್‌' ಬಂದ 
ಹಾಗೆ ಬಂದಿದಾನೆ. ವೇಳೆ ಅವೇಳೆ “ಸಾರ್‌' ಗಮನವೇ ಇಲ್ಲ "ಢಬ್‌ ಢಬ್‌' 


೩೧ 


ನಿನ್ನ ಮುಖಕೆ ಬೆಂಕಿ ಹಾಕ "ಸಾರ್‌' ಧತ್‌ ! ಸಾರಂತೆ ಸಾರು! "ಢಬ್‌' 
ಕುದಿಯೋ ಸಾರು ಸುರಿಯಬೇಕು "ನಾರ್‌' ಹುಂ ..ಅದೇ. 


ಶಿಹೋ! ಏನಯ್ಯಾ !......ರಾಜು''- 


« ಏನೂ ಇಲ್ಲ! ಸಾಹೇಬರು ಹೊರಗಡೆ ಕಾರಲ್ಲಿ ಕೂತಿದಾರೆ. . ಸರ್ಕೀಟ್‌ 
ಹೊರಡುವ ಮೊದಲು ನಿಮ್ಮ ಹತ್ತಿರ ಏನೋ ಹೇಳಬೇಕಾಗಿದೆಯಂತೆ ಕರೆಯು 
ತ್ರಿದಾರೆ''.... ಬಂದೆ”... “ಬೇಗ ಬನ್ನಿ! ''. 


ರೇವಣ . 
ಬೂ 


ಪ್ಯಾರಿಸ್ಸಿನಲ್ಲಿ ಮಾಲಾಟಾಫಿನ್‌ " ನೀಟೋ ' ದಿಂದ ಅವರಿಗೆ ಪ್ರತಿಕೂಲ 
ವಾಗಬಹುದಾದ ನಿರ್ಣಯ ಬಿದ್ದು ಹೋಯ್ಕಂತೆ. 


ಸರಿ ಮಲಬಾಫಿನ ರೊಟ್ಟಿ ಬುಟ್ಟಿಗೆ ಬಿದ್ದಂತೆಯೇ--ಯುದ್ಧಕಾಲದಲ್ಲಿ 
ಅವನ " Bread Baskets ' ಹೆಸರು ಗಳಿಸಿತ್ತಲ್ಲನೇ? 
ಸ. ಸ. x 
ಬೊಂಬಾಯಿನಲ್ಲಿ ಈಬಾರಿ ದೀವಾವಳಿಯನ್ನು ಆಚರಿಸುವುದಿಲ್ಲವಂತೆ. 
—ಬರೀ ಚೂವಾವಳಿಯನ್ನು ಆಚರಿಸುವರಂತೆ. 


x ೫. ಸ 
ಗಡಿನಾಡಿನಲ್ಲಿ ರಾ ಬಹದ್ದೂರ್‌ ಗಫಾರ್‌ಖಾನರಿಗೆ ಏಟು ಬಿದ್ದು ಮೂಗಿ 
ನಿಂದ ರಕ್ತ ಸುರಿಯಿತಂತೆ. 


—ಅನರಿಗೆ ಆಗಾಗ್ಯೆ ಮೂಗಿನ ಕೆಲೆ ಒಡೆಯುತ್ತದೆ. ಏಟನಿಂದಲ್ಲ..- 
ಎಂದು ಮುಸ್ಲಿಂ ಲೀಗಿನವರ ವಾದವಂತೆ. 


x ಹ x 





ಕಲಿಗನ್ನಡ ಸ್ಪರ್ಧೆ--ಸರಿಯಾವ ಉತ್ತರ: (1) ಸಿ, (2) ಬ, (3) ಕ, (4) ನಿ (5) ಬ, 
(6) ಥ (7) ಕೊನೆಯ ಅಕ್ಷರಕ್ಕೆ ಹೊಟ್ಟಿ ಸೀಳಿ. 
—ಟೀಯಸ್ಸಾರ್ರಾವ್‌. 


೩೨ 


